UNIVERSAL 
LIBRARY 
೦ 


OU 20087 


AdVddl | 
IVSHAINN 


ಬಾಡದ ಹೂವು 


ಎಸ್‌. ಅನಂತನಾರಾಯಣ 


ಪ್ರಕಾಶಕರು 
ಸಾಹಿತ್ಯ ಮಂದಿರ 


ಮೈಸೂರು 


ಮೊದಲ ಮುದ್ರಣ ೧೯೪೭ 


ಎಲ್ಲಾ ಹಕ್ಕುಗಳೂ ಗೃಂಥಕರ್ತರಿಗೆ ಸೇರಿನೆ 


Checked 1969 


ಇತ್‌ 


Checked ---+ 
ಬೆಲೆ ಎ-೦-೦ 


ಮುದ್ರಣಕಾರರು 
ಜಿ, ಎಚ್‌, ರಾಮರಾವ್‌, ಬಿ.ಎಸ್‌ಸಿ, 
ಮೈ ಸೂರು ಪ್ರಿಂಟಿಂಗ್‌ ಮತ್ತು ಪಬ್ಲಿಷಿಂಗ್‌ ಹೌಸ್‌ 
ಮೈಸೂರು 


ಮೊದಲ ಮಾತು 





ಇದು ನನ್ನ ಮೊದಲ ಕನನಸಂಗ್ರಹ. ೧೯೪೩ ರಲ್ಲಿ ನಾನು ಚಿಕಿ 
ಯಲಾರಂಭಿಸಿದಂದಿನಿಂದ ೧೯೪೪ ರ ಕೊನೆಯವರೆಗೆ ಬರೆದ ಕವನಗಳಲ್ಲಿ 
ಹೆಚ್ಚಿನವು ಇಲ್ಲಿನೆ. ಮೂರು ನಾಲ್ಕು ದೊಡ್ಡ ಕವಿತ್ಕಿಳನ್ನು ಬಿಟ್ಟು ಉಳಿ 
ದುನೆಲ್ಲಾ ಭಾವಗೀತಗಳು. ಯಾನುಹೋ ಒಂದು ಭಾನಲಹರಿಯಲ್ಲಿ ತೇಲಿ 
ಬಿಟ್ಟ ಮಾತಿನ ಹಾಯಿ ದೋಣಿಗಳು. ಕೆಲವು ಗೀತಗಳಲ್ಲಿ ಭಾವಕ್ಕೆ ಅನು 
ವಾಗಿ ಹೊಸಗತ್ತಿ, ಹೊಸಛಂದಗಳನ್ನು ಬಳಸಿಕೊಂಡಿದೇನೆ. ಇವುಗಳಲ್ಲಿ 
ಹೆಚ್ಚೆ ನವು ಹಾಡಲೆಂದು ಬರೆದುವು. ಹಾಡಿಕೊಂಡರೆ ಅವುಗಳ ರಸಾನು 
ಭವ ಹೆಚ್ಚಾಗಬಹುದೆಂದು ನನ್ನ ಸೂಚನೆ. 


ಈ ಕವಿತೆಗಳನ್ನು ನನ್ನ ಸ್ನೇಹಿತರು ಅಭಿಮಾನದಿಂದ ಹಾಡಿ, 
ಹಾಡಿಸಿ ಮೆಚ್ಚಿದಾರೆ. ತೊಡಕು ಹಾದಿ ತುಳಿಯದಂತೆ ಎಚ್ಚರಿಸಿದಾರೆ. 
ಗೆಳೆತನದ ಅಮೃತ ಹರಿಸಿ ಹೃದಯ ತುಂಬಿಸಿದಾರೆ. ಅವರೆಲ್ಲರೂ ತೋರಿ 
ಸಿದ ವಿಶ್ವಾಸ್ತ ಸಹಾನುಭೂತಿಗಳೇ ನನಗೆ ಸ್ಫೂರ್ತಿಕೊಟ್ಟುವು. ಈ ಕನಿತಿ 
ಗಳಲ್ಲಿ ಕೆಲವು ಪ್ರಬುದ್ಧಕರ್ಣಾಟಕ್ಕ ಜಯಂತಿ ಮುಂತಾದ ಪತ್ರಿಕೆಗಳಲ್ಲಿ 
ಈಗಾಗಲೇ ಬೆಳಕಿಗೆ ಬಂದಿವೆ. ಅವುಗಳನ್ನು ಪ್ರಕಟಿಸಿದ ಸಂಪಾದಕರಿಗೆ 
ನನ್ನ ನೆನಕೆಗಳು. ಈ ನನ್ನ ಪ್ರಾರಂಭಿಕ ರಚನೆಗಳನ್ನು ಕೇಳಿ ಉತ್ತೇ 
ಜನಕೊಟ್ಟ ಗೆಳೆಯರಿಗೂ, ಕನ್ನಡ ರಸಿಕರ ಮುಂದೆ ಇವುಗಳನ್ನಿಡಲು 
ನೆರನಾದ ಗೆಳೆಯ ಎಚ್‌. ಎಸ್‌. ದೊರೆಸ್ತಾನಿಯವರಿಗೂ, ಅಚ್ಚು 
ಕೂಟದ ಗೆ! ಜಿ. ಎಚ್‌. ರಾಮರಾಯರಿಗೂ ನಾನು ಕೃತಜ್ಞ. ಕನ್ನಡ 
ಜನಕ್ಕೆ ಈ ಕಿರುಕಾಣಿಕೆ ಒಪ್ಪೀತೆಂದು ನನ್ನ ಬಯಕೆ. 


ಸರ್ವಜಿತ್‌ ಸಂವತ್ಸರ ಉಗಾದಿ, 


ಇಂಟರ್ಮಾಡಿಯೇಟ್‌ ಕಾಲೇಜು, ಎಸ್‌. ಅನಂತನಾರಾಯಣ 
ಮೈಸೂರು, 


ನಿವರ 


ಪುಟಿ ಪುಟ 
ಅರ್ಪಣ ೧ ನಿನ್ನ ಲಂಕಾರ |, ಬ ೨೨ 
ಇದುನೆ ನನ್ನಯ ಸೇನೆ ೨ ಮಲ್ಲಿ ಗೆಯ ಮೊಗ್ಗುಗಳ ರಾಸಿ ೨೩ 
ಬಾರಯ್ಯ ಜು ೩ ಕನಿಯ ಕಣ್ಣು ತೆರೆಯುತಿತ್ತು ೨೪ 
ಹಳೆಯ ಹಾಡು ೪ ಆದರ್ಶಕ್ಕೆ ಚ 41 ೨೫ 
ಭಾವ ಜೀನ ., ೫ ಸೌಂದರ್ಯಕ್ಕೆ ಇ] ೨೮ 
ಒನ್ಮೆ ಹಾಡಿದ ಹಾಡು ೬ | ನಾಲ್ಕು ನರ್ಷದ ಕಾಲ ೨೯ 
ಕಂಗಳಿಂದಲಿ ನಿನ್ನ ನೆನಪ... ೭ ಶೆಲ್ಲಿಗೆ ಚ To 
ಕೊಡಗಿನ ಕರೆ ೮ | ದೇವ ನೀನೈ ತಂದೆ ಬ ೩೧ 
ನನ್ನ ನಿನ್ನ ಅಂತರ PR ೧೦ ನನ್ನ ಜೀವನ ನದಿಯ 
ಹೊಸ ಹರೆಯದಲಿ ಹೂವು,... ೧೧ ಎದೆ ಮೊರೆತ ಸ ತಿ೨ 
ಉರುಳಿರುವ ತಾರೆಗಳು ೧೨ | ವೀರಗಲ್ಲು .., ಜ್‌ ಷಷ್ಠಿ 
ರೈ ತರ ಹಾಡು A ೧೪ | ಗಾಂಧೀಜಿಗೆ |, ಜ್‌ ೩೪ 
ತುರೆ-ಗರಿಕೆ ಟಿ ೧೫ | ಕಾಲನಾಗೆಗೆಳೊಡಲು ಜಗೆದನುನ ೩೫ 
ಹುಣ್ಣಿ ಮೆಯ ಚಂದ್ರ ಪ ೧೬ | ಹಿಡಿ ಬಾ NR NN ೩೬ 
ಒಮೊ ಮ್ಮೆ Ag ೧೭ | ಬಾರೈ ದೇನ .,,, ಜಾ ರ್ತಿ 
ಹೊನ್‌ಪದಕನೇಕೆ ಕ್‌ ೧೮ ಸಿಂಕ್ಷೇರನಿಗೆ EN ಚೆ ೪೦ 
ಎರಡು ಅತ್ಮ ,,,, pe ೧೯ | ಅದರ ಮಾತಿನ್ನೇಕೆ ಸ ಭತಿ 
ಕನಸುನನಸುಗಳೆಲ್ಲ,.. ..,, ೨೦ ನಿಜ ಬುದ್ಧ ನನ A ೪೪ 


ಅರಿತವರು ಆರು ಸ ೨೧ | ಬಾಡದ ಹೂವು Ne ೪೭ 





ಪಾ 


— 


————ಾಾಾಾರಾಾ ಆಸನಂ 





ಯುಗಯುಗಗಳೇಕಾಂತ ಗೀತಹಾಡುತನಂತ 
ನೋವಿನಲಿ ಕಾತರಿಸೆ ನನ್ನ ಉಷೆ ಬಂದೆ! 
ನಿನ್ನ ಬೆಳಕಲಿ ನಿನಗೆ ನನ್ನೆದೆಯ ಕೆರುಹಣತೆ 


__ | 


ಅರ್ಥಿಸಿದೆ-- ಫೀನೊಪ್ಪಿ ಒಲವ ಬಾಳಿಸಿದೆ! 


ನಾನು ಕವಿ--ನೀ ಕಾವ್ಯ--ನಾ ಬರೆದ ಗೀತಗಳು 
ನಿನ್ನ ಒಲವಿನ ನೂರು ಸೊಗಸು ನೆರಳು. 

ನೀ ಬೆಳಸಿ ಬಾಳಿಟ್ಟಿ ನನ್ನ ಕಾವ್ಯದ ಬಳ್ಳಿ 
ಹೂವಿಡುವ ಮುನ್ನವೇ ನೀ ಬಾಡಿಹೋದೆ! 


ಅಂದು ನೀನಿದ್ದಾಗ ಈ ಕವಿತೆಗಳ ಮಾಲೆ 
ಒಲವ ಮಂಗಳ ಸೂತ್ರ ನಿನ್ನ ಕೊರಳಲ್ಲಿ! 

ಆ ಆಸೆ ಇಂದೆಲ್ಲಿ--ಇವು ನಿನ್ನ ನೆನಪಿನಲಿ 
ಒಲವು ನೀಡುತಲಿರುವ ಭಾವದಶ್ರುಗಳು ! 


[lik 


ಇದುವೆ ನನ್ನಯ ಸೇನೆ 


ಸಾಹಿತ್ಯ ಸಾಗರದ ದಡದಿ ನಿಲ್ಲುತಲಂದು 
ನೋಡಿದೆನು ಅಸೆಯಿಂ ಅಲೆಗಳೆಡೆಗೆ 

ಒಳಗೆ ಹುದುಗಿಹ ಮುತ್ತುರತ್ಸಗಳನೊಯ್ಯುನೆನೆ 
ಕನ್ನಡಮ್ಮನ ಅಡಿಗೆ ಮಾಲೆಯಾಗಿಡಲು | 


ದೂರದಿಂ ಕುಣಿಯುತ್ತ ಹತ್ತಿರಕೆ ಬಂದಿತಲೆ, 
ನೋಡುಶಲೆ ಧೀಗೆಟ್ಟಿ ರೌದ್ರರೂಪ | 

ಸಾಗರದಿ ಮುಳುಗುತ್ತ ಮುತ್ತು ರತ್ನನನಾಯೆ 
ಥ್ಲೈರ್ಯಸಾಲದೆ ಅಂತೆ ನಿಂತೆ ಭ್ರಮೆಯೊಳಗೆ | 


ಎದೆಯ ಕಂಬನಿ ಸುರಿಸಿ ದಡದಿ ಮರಳಿನ ಮೇಲೆ 
ಬಿದ್ದಿರುವ ಚಿಪ್ಪುಗಳನಾಯ್ದು ತಂದು 

ಅನ್ಮುನಡಿಗಳಲಿಡುವೆ! ಇದುವೆ ನನ್ನಯ ಸೇವೆ! 
ತಪ್ಪುನಡೆದರು ಅಪ್ಪಿ ಮುದ್ದಿ ಸ್ರದು ಮನುತಿ! 


ಬಾರಯ್ಯ 


ಬಾರಯ್ಯ ಬಂದುದಕೆ ಏನನಾದರು ಕೊಟ್ಟು 
ಕಳುಹಿಸುವೆ. *ುಳಿತೆನ್ಸ್ನ ಬಳಿಗೆ ಬಂದು 

ಕೇಳುವೊಡೆ ಹಾಡುವೆನು - ಅದು ಒಂದೆ ಸಂಪದವು 
ಬೇಕಾದೊಡದನೀವೆ-- ಹಾಡುವೆನು ಕೇಳು! 


ಹಳಯ ಹಾಡು 


ಯಾವುದಾದರು ಒಂದು 
ಹಳೆಯ ಹಾಡೇ ಸಾಕು! 
ಹೊಸ ರಾಗ--ಹೊಸ ತಾಳ 
ಹೊಸಭಾವಗಳ ಮೇಳ 
ಯಾವುದೊಂದೂ ಬೇಡ. 
ಹೃದಯದೊಲನನು ಮಾಟಿ 
ಒಲವ ನೀರನು ತರಿಸಿ 
ಹೊಸ ರಾಗ--ಹೊಸ ತಾಳ 
ಹೊಸ ಭಾವಗಳ ಮೇಳ 
ಹಿಗ್ಗಿ ಹರಿಸುವ ಒಂದು 
ಹಳೆಯ ಹಾಡು! 


ಭಾವ ಜೀವ 


ಭೋರ್ಗರೆದು ಬರಸೆಳೆದು ಬಿರುಸಿನಲಿ ಚಿಮ್ಮೆಸೆದು 
ಗಿರಗಿರನೆ ಸುರುಳಿಯಲಿ ಸೊರಗಿಸುವ ಸುಳಿಗಳಲಿ 
ಸಿಕ್ಕಿದಂತೊಮ್ಮೊಮ್ಮೆ ಹೃದಯ ಬಲು ತಪಿಸುವುದು ! 
ನಭಕೇರಿ ಕೆಳಗುರುಳಿ ಭಾವಗಳ ಕಡಲಿನಲಿ 

ಮಿಂದು ಮೈ ಜೆಂಡಾಗಿ ಬಸವಳಿದು ಬೀಳುವುದು! 
ಮರು ನಿಮಿಷ ಮೆಲ್ಲೆಲರು ಮೃದು ಮಧುರ ನುಡಿಗಳಲಿ 
ಮೆಲ್ಲಮೆಲ್ಲನೆ ಕರೆದು ಬೇರೊಂದ ತೋರುವುದು! 
ಶಾಂತಿಯುಂಟೇನಿಲ್ಲಿ ಬರಿ ಭಾವ ಜೀವದಲಿ? 


ಮಾನಮೇಷಗಳೆಣಿಸಿ, ಕಾಲಕಾರ್ಯವ ಗುಣಿಸಿ 
ಕಾರ್ಲಾನೆಯಚ್ಚಂತೆ ಮಾಡಿ ಜೀವನವೆಲ್ಲ 
ಕಾಣದಂತೆಯೆ ಮತ್ತೆ ಸಾಗಿಹೋಗುವರೆಲ್ಲ! 
ಹೊಸತಿಲ್ಲ---ಹಳತಿಲ್ಲ--ಜೀವ ನಿತ್ಯದ ದಿನಸಿ! 
ಇಂಥ ಬಾಳದು ಬಾಳೆ ?--ಭಾವಜೀವನವೆ ಮೇಲು! 
ಕಹಿಸಿಹಿಗಳೆಲ್ಲನಿದೆ! ಅದಕಿಂತ ಬೇರೇನು? 


ಒಮ್ಮೆ ಹಾಡಿದ ಹಾಡು 


ಒನ್ಮೆ ಹಾಡಿದ ಹಾಡು-- 
ಮತ್ತೊಮ್ಮೆ--ಹಾಡಲೆಂಕೋ ಅರಿಯೆ. 
ಒನ್ಮೆ ಕಂಡಾಕರಸು 
ಮತ್ತೊಮ್ಮೆ ಕಾಣಲೆಂತೋ ಅರಿಯೆ! 
ಎಲ್ಲ ನಿನ್ನೆ ಛಾಯೆ 
ಹೃದಯದೊಲನೆ 


ಜೀವನೊಂದೇ ಅಹುದು, 
ಬದುಕುಗಳು ಸಾಸಿರವ ಮಿಕ್ಳುವುವು ! 
ಭಾವವೊಂದೇ ಅಹುದು, 
ರೂಪಗಳು--ಎಣಿಕೆಗೇ ಸಿಕ್ಕದವು! 
ಎಲ್ಲ ನಿನ್ನಜೆ ಮಾಯೆ 
ಹೃದಯಥೊಲನೆ! 


ಕಂಗಳಿಂದಲಿ ನಿನ್ನ ನೆನಪ 
ದೂಡುವುದೆಂತು ? 


ಕಂಗಳಿಂದಲಿ ನಿನ್ನ ನೆನಸದೂಡುವುದೆಂತು? 
ಬೇಡಬೇಡೆಂದರೂ, ಅಲೆನೇಲೆ ಅಲೆ ಬಂದು 
ದಡವನೆಡೆಬಿಡದೆಯೇ ಮುತ್ತಿ ಮುತ್ತಿಕ್ಟುವೊಲು 
ಕಳೆದ ಕಾಲದಲಳಿದ ಕನಸುಗಳು ಹೊರಬಂದು 
ದುಗುಡ ಹರಡುತಲಿಹವು. ದಡದ ಮೇಲಿನ ಮರಳು 
ಹನಿನೀರಿಗಾಗೊರಲಿ ಕೊರಗಿ ಬಿಸಿಯಾಗುವ ವೊಲು 
ಹೃದಯ ಹಸಿನಿದೆಯಿಂದು ಒಲವಿಗಾಗರಸುಶಲಿ, 
ಬಾರೆಂದು ಕರೆಯುತಿದೆ ನಿನಗಾಗಿ ಕಾತರದಿ! 


ಹೊಸನೆಲೆಗಳರಸುತಲಿ ಹಳೆಯ ಪಳಕೆಯ ಹರಿದು, 
ಒಂದು ಚಣ ಒಂದೆಡೆಗೆ ನಿಲ್ಲದೆಯೆ ಜಾರುತಿಹ 
ಮುಗಿಲಮೋಡದ ರೀತಿ ಮೆಲ್ಲಮೆಲ್ಲನೆ ಸರಿದು 
ನುಸುಳಿದಳು ನನ್ನಿಂದ ಅರಸುತ್ತ ಹೊಸಜನರ! 
ಹೈದಯಶಾಂತಿಯೆ ಆಕೆ ಎನುವ ಭ್ರಾಂತಿಯಲಾನು 
ಹೆಣ್ಣಹುಡುಕುತ ಹೋಗಿ ಮುಳ್ಳ ಮುತ್ತಿಕ್ಸೆದೆನು! 


ಕೊಡಗಿನ ಕರ 


ಅಮ್ಮನನು ಅಸ್ಪಿರುವ ಎಳೆಯ ಕಂದನ ತೆರದಿ 
ಮೈಸೂರ ಕಂಕುಳಲಿ ಕೊಡಗ ನಾಡು 
ಗಿರಿಶಿಖರ ಮಲೆಮೌನ, ಕಾಡುಕಳುಪುವ ಕಂಪು 
ಕೊರೆಯನೀರಿನ ಗೀತ ಸೊಗದ ಬೀಡು! 


ಕಾವೇರಿ ಬರುತಿಹಳು ಕೊಡಗಿನಲಿ ಜನಿಸುತ್ತ 
ಅಂಕು ಡೊಂಕಿನ ಕೊಂಕು ಬಿಂಕದಿಂದ, 

ಸಂದೇಶ ತರುತಿಹಳು ಕೊಡಗ ನಾಡೊಳಗಿಂದ 
ಜಗಕೆಲ್ಲ ಬಂದದನು ನೋಡಿಕೆನುತ ! 


ಕೊಡಗಸೀಮೆಯ ಬೆಡಗು ಮಲೆಗಳಾ ಮೌನನನು 
ಬಾಲೆಯರ ಬಿನ್ನಾಣ, ಬಿಂಕದಾಟ, 

ರಮಣಿಯರ ಭೀರುತನ, ಎಲ್ಲವನು ಬಿಂಬಿಸುತ 
ಕೊಡಗ ಪುತ್ರಿಯು ಭರದಿ ಹರಿಯುತಿಹಳು | 


ಕೊಡಗ ಕಿತ್ತಳೆಹಣ್ಣು ನೋಡಿ ನೆನಸಾಯ್ಕೆನಗೆ 
ಮಡಿಕೇರಿ ಬಳಿಯಿರುವ ಕೊಡಗ ಕುವರಿ, 

—ನೋಡಿದುದು ಒಂದ ಚಣ, ಮೂಡಿದಳು ಮನದಲ್ಲಿ 
ಮರೆಯಲಾರೆನು ಅವಳ ನಿಲುವ ಚೆಲುವ! 


ಬೆಳ್ಳಿಯಂಚಿನ ಕಪ್ಪುಬಣ್ಣ ಸೀರೆಯನುಟ್ಟು 
ಸಡಗರದಿ ಒಡನಾಡಿಯೊಡಗೂಡುತ 

ಮುಗಿಲ ಬಣ್ಣದ ರವಿಕೆ ತೊಟ್ಟಿ ಹಳು, ಮಲ್ಲಿಗೆಯ 
ಮುಡಿದಿಹಳು, ಜೋಲುತಿದೆ ಜಡೆಯು ಕೆಳಗೆ! 


ಕಳಿತ ಕಿತ್ತಳೆ ವರ್ಣ, ಮಿದುವಾದ ಕೆನ್ನೆಗಳು, 
ತೊಳೆಯಂತೆ ರಸ ತುಂಬಿದಾತುಟಗಳ್ಳು, 

ಐಲುವಿನಲಿ ವೈಯಾರ, ನೋಟದಲಿ ದಿಟ್ಟತನ 
ಬಿನ್ನಾಣ ಬೆಡಗುಗಳ ಹಾಸಮಯಿಯು ! 


ನೋಡಿದುದು ಒಂದೆ ಚಣ ಮೂಡಿದಳು ಮನದಲ್ಲಿ 
ನೋಡಬೇಕೆಂಬುವಾ ಬಯಕೆ ಬಹಳ! 

ಕನಸಿನಲಿ ಕುಣಿಯುತ್ತ ಕೆಲೆಯುತ್ತ ಕಾಣುವುದು 
ಅವಳ ರೂಸವು--ಅದುವೆ ಕೊಡಗ ಕರೆಯು! 


ನನ್ನ--ನಿನ್ನ ಅಂತರ! 


ನಿನ್ನದು ಆ ತೀರ-- ನನ್ನದು ಈ ತೀರ 
ನಟ್ಟನಡುನಿನಂತರ, ತೊರೆಯ ಅಭ್ಯಂತರ 
ಕಿರಿದಹುದು ಕಿರಿದಲ್ಲ--ಹಿರಿದಲ್ಲ ಹಿರಿದಹುದು 
ಕರುಕೊರೆಯ ಅಂತರ-ಕಡಲಿನಂತರ! 
ಹರಿಯುವಲೆಗಳಂತೆನ್ನ ಮನಸಿನಾತುರ 
ಹರಿಯುತಿದೆ, ಕೊರೆಯುತಿದೆ ಒಲವ ಕಾತರ 
ಮೌನದಲ್ಲೆ ಮರುಗಿಸಿದೆ ಹೃದಯದ ಭಾರ, 
ಕಿರುತೊರೆಯ ಅಂತರ---ಕಡಲಿನಂತರ! 
ಮುಗಿಲಿನ ಮಡಿಲಿನಲ್ಲಿ ನೋಡದ ಮರೆಗೆ 
ನಿಣುಕುತಿರುವ ತಾರೆಗಿಂತ ದೂರ ಆಜೆಗೆ 
ಸಾಗುವಾಸೆ ಆಗಿಹೋಯ್ತು -ಎದೆಯ ಸುಡುಹೊಗೆ! 
ಕೆರುಕೊರೆಯ ಅಂತರ ಕಡೆಲಿನಂತರ! 


ಈ ತೀರ “ಆ ಕೀರ--ಎಂದೆಂದು ಬಲುದೂರ 

ಸಂಧಿಸಲು ಹನಣುಂಟು-ನಟ್ಟನಡುನಿನೆಂತರ 

ಬಲು ಕೆರಿದು ನಾಲ್ಕುಗೇಣು, ಹವಣೆಲ್ಲ ಹುಡಿದಾರ 
ಕಿರುತೊರೆಯ ಅಂತರ-ಕಡಲಿನಂತರ! 


೧೦ 


ಹೊಸ ಹರಯದಲಿ ಹೂವು 


ಹೊಸ ಹರಯದಲಿ ಹೂವು ಅರಳುತ್ತ ಮೊಗೆಮೊಗೆದು 
ಮಾಧುರ್ಯವನು ಬೀರಿ ಹಿಗ್ಗಿ ನಲಿ ಕುಣಿಯುತಿರೆ 
ದೂರದಿಂ ಹಾರುತ್ತ ದುಂಬಿ ಅದರೆಡೆ ನಡೆದು 

ತನ್ಸಿಚ್ಛೆ ರಂಕರಿಸಿ ಹೂಂಕರಿಸಿ ಹೂವಿನೆಡೆ 
ದಿಟ್ಟಿಸುತ ಸುತ್ತೆಲ್ಲ ಸುತ್ತಿ ಸುಳಿದಾಡುವೊಲು, 

ಸಾವ ಛಾಯೆಯು ಬಂದು ಮನದ ಹಿನ್ನೆಲೆಯಲ್ಲಿ 
ಗುಂಯ್ಗುಟ್ಟಿ ಕೊರಗಿಸಿದೆ-ಮನಸು ಕಾತರಿಸಿಹುದು 
— ಹರಯದಲೆ ಬೀಳುವುದೆ ಸಾನಿನಾಟಿಗಳಲ್ಲಿ?”-.- 


ನಿನ್ನ ತುಟಿಗಳಲಿರುವ ಕಲ್ಪನೆಯ ರಸದೂಟ 

ಕಣ್ಣ ಮಿಂಚಲಿ ಕೂಡಿ ಹೊಂಚುತಿಹ ಹೊಸಹಾಸ 
ಹೊತ್ತಿಸಿದ ಎಳೆಯ ನಗು ಮನಕೆ ಮಾಡಿದ ಮಾಟ, 
ಆ ರೊಪ್ಪ ಆ ನೋಟ, ಸೌಂದರ್ಯದಾಸೆಳೆತ 
ನನಸಿನಲಿ ದೊರಕದಿಹುದಲ್ಲಿ ದೊರಕುವುದೆಂಬ 
ಇಂಬಿರಲು, ಸಾವನಪು ವ ಆಸೆ ಎದೆ ತುಂಬ! 


ಉರುಳಿರುವ ತಾರೆಗಳು 


ಉರುಳಿರುವ ತಾರೆಗಳಿಗಳುತ ನಿಲ್ಲುವರುಂಟಿ? 
ಮೂಡಿರಲು ಮೂಡಲಲಿ ಉದಯದರಳಿನ ಕಂಪು 
ಕಳೆದ ಕಾಲದ ತಂಟಿ 
ಇಂದೇಕೆ ?- ಹೊಸ ತಂಪು 
ಹೈದಯದೊಳಗರಳಿರಲು, ಕಂಪು ಸನಿವುದಬಿಟ್ಟು 
ಅಳಿದ ಕನಸುಗಳನ್ನು ಸತ್ವವಿಲ್ಲದ ಹೊಟ್ಟು 
ಅದು ಎಂಬುದನೆ 
ನೀ ನಂಬದೆಯೆ 
ಮೊಗೆಮೊಗೆದು 
ಮೇಲೆಸಿದು 
ಆನಂದ ಸಡಲೆಂದು 
ಚಿಂಕಿಸುತ ನೀನಿಂದು 
ಎಲ್ಲ ಮಣ್ಣೂ ಡಿಸಿಹೆ 
—ಕಾಲ ಸಾಗುತ್ತಲಿದೆ! 


ಕಾಲಜೇಡನು ನೇದ ಬಲೆಯು ಜೀವದ ಗೋರಿ 
ಅದರ ಗರ್ಭದಲಿಹುದು ಮತ್ತೆ ಹಿಂತಿರುಗುವುದೆ? 
ನಿನ್ನೆ ಕೊಚ್ಚಯ ಮೋರಿ 
ಅಲಿ ಮುತ್ತರಸುವುದೆ? 


ಅಂತಾದರೂ ಇಂದು ಪ್ರೇಮಜಿಜಿ ಬಳ್ಳಿಯಲಿ 
ನಿನ್ನ ಜೀನನವರಳಿ, ಹೃದಯದಾನಂದದುಲಿ 


೧೨ 


ಹೊರಹೊಮ್ಮುತಿರೆ 
ಸುಖ ನಿನ್ನುಸಿರೆ 
ಆಗುತಿರೆ 
ಅದನೆ ನೆರೆ 
ಮರೆತು ಕಳೆದುದ ನೆನೆದು 
ದುಗುಡದೊಳಗಿಳಿದಿಳಿದು 
ಎಲ್ಲ ಮಣ್ಣೂ ಡಿಸಿಹೆ 
ಕಾಲ ಸಾಗುತ್ತಲಿದೆ! 


೧೩ 


ರೈತರ ಹಾಡು 


ದುಡಿಯುತಿಹರೂ ನಾನೆ 
ಮಡಿಯುತಿಹರೂ ನಾವೆ 
ಜಗಕೆ ಅನ್ನವ ನೀಡುತಿಹರು ನಾನೆ! 
ತುತ್ತೊಂದು ಅನ್ನವನು ಬೇಡುತಿಹೆವು ! 
ನಿಮಗಾಗಿ ಜೀವನವ ಸವೆಸುತಿಹೆವು ! 


ಮೈಯ ದಂಡಿಪರಾವು 

ರಕ್ತ ಹರಿಸುವರಾವು 
ದಿನವು ಜನ್ಮವ ತೇಯುತಿಹರು ನಾವು! 
ಧನಿಕರಿಗೆ ಹೊನ್ನಬಣ ಕೂಡಿಸಿಹೆವು 
ಕುರುಡುಕಾಸಿನ ಭಿಕ್ಷ ಬೇಡುತಿಹೆನು! 


ಭುವಿಯನುಳುವವರಾವು 

ಭುವಿಗೆ ಉರುಳುವರಾವು 
ಕಾಳ ಕೆತ್ತುತ ಮಡಿನ ರೈತರಾವು 
ತುತ್ತಿಲ್ಲದೆಯೆ ಹೆಣದ ರಾಸಿ ಬಿದ್ದಿಹುದು ! 
ಕಳಿತ ಹೆಣ, ಕೊಳೆತ ಹೆಣ-ಕೇಳ್ವರಾರು ! 


ಹಣದ ಕಣಜಗಳಾವು 

ಹೆಣದೆ ವಂಶಜರಾವು 
ಸಾವಿಲ್ಲದಿಹ ಅಮರ ಪ್ರೇತವಾವು 
ಜೀವವಿಲ್ಲದ ಬರಿಯ ಮೂಳೆ ಮೂಟಿಗಳು ! 
ಹೊಟ್ಟಿ ಹಸಿವಿನ ಕೊರಗ ಕ್ರಾಂಕಿಯೂಟಿಗಳು ! 


೧೪ 


ತಾರೆ__ ಗರಿಕೆ 


ತಾರೆ ಬೆಳಗುತಲಿತ್ತು ಆಗಸದಿ ನಗುನಗುತ 
ಹುಲ್ಲು ಗರಿಕೆಯದೊಂದು ನೆಲದಿ ನಿಂತು 

ಮೇಲೆ ನೋಡುತಲವಳ ಬೆಳಕು ಬಿನ್ನಾಣಗಳ 
ಕಂಡು ಚೆರಗಾಗುತಲಿ ಕರೆಯಿತಿಂತು ! 


« ಬಾರೆನ್ಸ್ನ ಮನದನ್ನೆ-ತಾರಕೆಯೆ ಬಾರೆನ್ಸ 
ಮನದ ಚಿಂತೆಯನಳಿಸಿ ಶಾಂತಿ ನೀಡು.'' 
ಗರಿಕೆ ವಿರಹದಿ ಸೊರಗಿ ಬಾರೆಂದು ಕರೆಯುತಿಕೆ 
ತಾರೆ ಗರ್ವದಿ ಕುಳಿತು ನಗುತಲಿತ್ತು ! 


«« ನಾನು ಆಗಸದಾಕೆ, ನೀನು ಭೂಮಿಯ ಕ್ರಿಮಿಯು 
ನನ್ನ ಉನ್ನತ ದೇಶ ತೊರೆದು ಬರಲೆ! 

ಹುಚ್ಚ! ನನ್ನೊಲವನ್ನು ಬೇಡುವೊಡೆ ನೀ ಮೂರ್ಬ! 
ನಿನಗಾಗಿ ಸೌಂದರ್ಯ ಉರುಳಿಸುವುದೆ?'' 

ಎನುತ ಯೌವನದಲ್ಲಿ ತಾರೆ ಗರ್ವದ ಭರದಿ 
ಹುಲ್ಲುಗರಿಕೆಯ ಒಲವ ಹಂಗಿಸಿರಲು 

ಗರಿಕೆ ತನ್ನೆಡೆಯೊಲನು ಬಾಡಿಹೋದುದ ಕಂಡು 
ವಿರಹದಲಿ ಒಲವಿನೊಲು ಬಾಡಿಹೋಯ್ತು ! 


೧೫ 


ಹುಣ್ಣಿಮೆಯ ಚಂದ್ರಮನು 


ಹುಣ್ಣಿಮೆಯ ಚಂದ್ರಮನು ಮೋಡಗಳೆ ಬಲೆಯಿಂದ 
ಮೆಲ್ಲಮೆಲ್ಲನೆ ಜಾರಿ ಮುಂಜಿ ಓಡುತಲಿರಲು 


ಉಷೆಯಕಡೆ ಕಾಲದೆಲ್ಲೋಲ ಸಾಗರದಿಂದ 
ಒಂದಾದಮೇಲೊಂದು ಅಲೆಬಂದು ಅಳಿದಿರಲು 
ಮೌನದಲಿ-ನಾನಿನ್ನು ಎಚ್ಚತ್ತು ಮಲಗಿರುವೆ! 
ಹಿಂದೊಂದು ದಿನ ಇಂಥ ರಾತ್ರಿಯಲೆ ನಾನೆನ್ನ 
ಒಲನಿನಕ್ಕನನೊಯ್ದು ಮಸಣದಲ್ಲುರಿಯುಡಿಗೆ 
ಆಹುತಿಯನಿತ್ತಿದ್ದೆ-ಮೃ ತ್ಯುನಿಗೆ ಮೊದಲನ್ನ ! 
ನಿನ್ನಲೆನ್ನಯ ಅಳಿದ ಅಕ್ಕನದೆ ಮುಖಭಾಯೆ 
ಮೂಡಿರಲು ನೀನೆನ್ನ ಸೋದರಿಯು ಎನ್ನುತಲಿ 
ಮನ ನಿನ್ನನಾಶಿಸಿತು. ಆ ಒಲನಿನಜಿ ಮಾಯೆ 
ನನ್ನೆಲ್ಲವನು ಮುಸುಕಿದುಗುಡದಲಿ ದೂಡುತಲಿ 
ಕಣಕ್ಷಣಕು ನಿನ್ನನೇ ನೆನನಿಂಗೆ ತರುತಿಹುದು! 
ಮೌನದಲಿ ಎಚ್ಚತ್ತ ಕಾಲದಲೆ ಸಾಗಿಹುದು ! 


೧೬ 


*ಒಮ್ಮೊಮ್ಮೆ ಎನಿಸುವುದು 


ಒಮ್ಮೊಮ್ಮೆ ಎನಿಸುವುದು ಜೀವವಾರಿದಮೇಲೆ 
ಸುಖಸ್ತಪ್ಪುಗಳ ಬಿಂಬ ಮೂಡುವುದು ಎಂದು 
ಕೊಳದ ರೀರಲೆಯಳಿದು ಮೌನದಲಿ ಮಲಗಿರಲು 


ಸೌಂದರ್ಯದಾಗಸವ ಬಿಂಬಿಸುವ ತೆರದಿ! 


) 


ಆದರೆಂತೋ ಏನೊ!-ಅಂತಾದರೆನಿತುಸುಖ, 
ಬಾಳೆದುಸ್ತಪ್ಪವನು ಮರೆಯಬಹುದಾಗ ! 

ಜೀವದೊಳಗಿಲ್ಲದುದ ಸಾವಿನಲಿ ಸಡೆಯುತಲಿ 
ನೋವಿಲ್ಲದೊಲವಿಂದ ಸವಿಯಬಹುದಾಗ ! 


(ಜಿ 


lbw 


ಹೊನ್‌ ಪದಕವೇಕೆ? 


ನನ್ನ ಕನಿಯೆಂದೆನುವ ಮೆಚ್ಚುಮಾತೇಕೆ ? 
ಪದದ ಸಮ್ಮಿಳನವೋ ಈ ನನ್ನ ಕನಿತೆ! 
ಎಡೆಯ ಉಮ್ಮಳನಿದುವೆ, ಅದು ನಿನ್ನ ಕುರಿಕಿ 
ಕೊರಗುತಿಹೆ ಕೊರಳಿದಕೆ ಹೊನ್‌ ಪದಕನವೇಕೆ? 


ಇದು ಕನಿಕಿಯಹುದೆನುವ ಮಾತು ಸರಿಯಲ್ಲ 
-ಕನಿಯು ನಾನಲ್ಲ - 
ಇದು ನಿನ್ನ ನೂರಾರು ಛಾಯೆಗಳ ಒರೆಗಲ್ಲ 
ಮೇಲೆ ನಾ ಮೂಡಿಸಿದ ಎದೆಯ ಹೊನ್ನು! 
-ನೀನು ಅರಿತಿಲ್ಲ- 
ಇದನೆ ನೀನೊಪ್ಪದಿರೆ ಮುಂದಕೇನಿನ್ನು? 


೧೮ 


ಎರಡು ಆತ್ಮ 


ಆಗಸದ ಸಿಡಿಲಂತೆ ಸಿಡಿಯುತಿದೆ 
-ನನ್ನಾತ್ಮ 

ಸಾಗರದ ಒಡಲಂಕೆ ಮಿಡಿಯುತಿದೆ 
-ಓಲವಾತ್ಮ 

ಗಾಳಿಯಾ ಮಡಿಲಂತೆ ನಗುತಲಿದೆ 
-ನಿನ್ನಾತ್ಮ! 


(YE 


ಕನಸು ನನಸುಗಳೆಲ್ಲ ಯಾರಿಗೋ 
ಮುಡಿಪಾಗಿ 


ಕನಸು ನನಸುಗಳೆಲ್ಲ ಯಾರಿಗೋ ಮುಡಿಪಾಗಿ 
ಹಾಡುಗಳಲೆಲ್ಲೆಲ್ಲು ಯಾರದೋ ಛಾಯೆಯೇ 
ಮೂಡಿರಲು « ಇದು ಯಾಕೋ? ” ಎನುತ ಕಾತರರಾಗಿ 
ಗೆಳೆಯರೆಲ್ಲರು ನನ್ನ ಕಾಡುತಿಕ್ಕಿ ನಿನ್ನನೇ 

ಬಣ್ಣಿಸಲು ಹೊರಟಹೆನು-ನಿನ್ನ ನೆನವಿನಲೆನ್ಸ್ಸ 

ಮನದ ಮಾತುಗಳೆಲ್ಲ ರಂಗಾಗಿ ಹಾರುತಿವೆ! 

ಒಂದು ಸಂಜೆಯ ಕನಸು ಬಾಳಿನಿರುಳಿನ ಮುನ್ನ 
ಮೆರೆದು ಮರೆಯಾಗುವೊಲು ದುಗುಡದಲಿ ಮಾಸುತಿನೆ! 


ಮೌನದಲಿ ದುಗುಡದಲಿ ಮುದುಡಿರಲು ನುನಡೊಲನು 
ಬಣ್ಣಿ ನೆಯ ಬಣ್ಣ ಕ್ಸ ನಿಲುಕದಿರೆ ಅದನೆಂತು 
ಅರಿಯುವುದು, ಅರಸುವುದು? ಎದೆಯ ಕಂಬನಿ ಹರಿದು 
ಬಾಳ ಬಳಸುತಲಿಹುದು ! ನಿನ್ನೊಲವ ಸುಖನಂತು 
ಮುಗಿಲ ನೋಡದ ಹಾಗೆ ಮಾಯನಾಗಿರಲಿಂದು 
ಉಳಿದಿಹುದು ಕಂಗಳಿಗೆ ನಿನ್ನ ನೆನಪಿನ ಬಿಂದು! 


೨೦ 


ಅರಿತವರು ಆರು? 


ಜಗವೊಂದು ಬಂದರೀ ಜೀವಸಾಗರದಲ್ಲಿ 
ಹಡಗುಗಳು ಐಶಂದು ಕೂಡುವುವು ದಿನವು, 

ತೆರತೆರದ ಜನರಿಹರು-ವಿಧವಿಧದ ಭಾಷೆಗಳು 
ಚಣಕಾಲ ಸಂಧಿಸುತ ಮೆರೆವುವಲ್ಲಿ! 


ನಾಲ್ಬು ದಿನಗಳ ಜೀವ, ಒಂದಿರುಳ ಪ್ರೇಮ! 
ಮುಂದೆಲ್ಲಿಗೋ ಪಯಣ, ಎಂದೊ ಮಿಲನ? 

ಪಯಣದಲಿ ಸಾಗರದಿ ಕಡುತೆರದ ಕಷ್ಟಗಳು, 
ಕಾದಿಹುದು ಮುಂದೇನೊ ಅರಿತವರು ಆರು? 


ವಿಗಿ 


ನಿನ್ನಲಂಕಾರ 


ಎಣ್ಣೆಗೆಂದಿನ ಮೇಲೆ ಹಾಲೈನೆಯ ಲೇಪನದ 
ಕೆನ್ನೆಯೇನಲ್ಲ, ಹೂ ಮೃದುತೆಯೇನಿಲ್ಲ! 

ತುಟ ಬಹಳ ಕೆಂಪಿಲ್ಲ! ಕಂಡೊಡನೆಯೇ ಸೆಳೆನ 
ಮೆಲುನಗುವು ಅದರ ಮೇಲ್ಬುಳಿದುದೇ ಇಲ್ಲ! 


ಮಾತುಗಳಲೇನಂಥ ಮಾಧುರ್ಯವೇನಿಲ್ಲ 
ಬೆಡಗು ಬಿನ್ನಾಣಗಳು ಜೆಲುನಿಕೆಯು ಇಲ್ಲ! 

ಕನಿಗಳೊಲಿವಂದದಲಿ ಕಂಗಳಲಿ ಮಿಂಚಿಲ್ಲ 
ಕಣ್ಣೀರು ಮುತ್ತಲ್ಲ-ತಾರಕೆಯು ಅಲ್ಲ ! 


ಇಂತಾದರೂ ಇವನು ಏತಕಾಗೆಲ್ಲವನು 
ಆಕೆಗರ್ಪಿಸಿ ಕೊರಗಿ ಕಾತರಿಸುತಿರುವ? 

ಹುಚ್ಚನಿವ! ಎನ್ನು ವರು-ಅರಿವರೇ ಇದನನರು? 
ಹೈದಯ ಸೆಳೆದುದೆ ನಿನಗೆ ಹಿರಿಯಲಂಕಾರ! 


೨೨ 


ಮಲ್ಲಿಗೆಯ ಮೊಗ್ಗುಗಳ ರಾಸಿ 


(ಹುಡುಗಿಯರ ನಗು ಕೇಳಿ ಬರೆದುದು) 


ಮಲ್ಲಿಗೆಯ ಮೊಗ್ಗುಗಳ ರಾಸಿ ಅರಳಿರಲದರ 

ನಡುವೆ ಅರೆ ಎಚ್ಚರದಿ ಇರವನೇ ಅರೆಮರೆತು 
ಕಂಥಿನಿಂದಾತ್ಮವನು, ಹೃದಯವನು, ತುಂಬಿಸುತ 
ಬೇರೊಂದು ವಿಶ್ವವನೆ ಸೇರಿದಂತಾಗುವುದು 

ನಿಮ್ಮ ಕಿಲಕಿಲ ನಗುವು ದೂರದಿಂ ಗಾಳಿಯಲಿ 
ತುಂಬಿ ತೂರುತ ನನ್ನ ಹೃದಯದೆಡೆ ಸಾಗಿರಲು. 
ನೀಣೆಯಿಂ ಹೊರಹೊಮ್ಮಿ ಗಾನ ತುಳುಕಾಡುತಲಿ 
ಜಗದ ಮೈಮರೆಸುವೊಲು, ರಕ್ತ ನುಡಿಸುತಲಿಹುದು ! 


ನಗುವಂತು ಬಲು ಸೊಗಸು-ಮನವನೇ ಮರೆಸುವುದು ! 
ಮುನಿಸು ಮನದಲಿ ಕುಳಿತು ಮುಗುಳು ಮೊಗ್ಗಾದಂತೆ 
ಕಂಗಳಲಿ ಬೇರೊಂದು ಬಗೆಯ ಬೆಳಕೇ ಹೊಳೆದು 
ಎನ್ನೆದೆಯ ಸೆಳೆಯುವುದು ಒಮ್ಮೆಗೇ ನಿಮ್ಮೆಡೆಗೆ! 
ನಗುವಿನಲಿ ನಿಮ್ಮ ಮುಖ ಹಗಲ ಮುಗಿಲಿನ ಹಾಗೆ 
ಮುನಿಸಿನಲಿ ಮಿಗಿಲು ಸೊಗ-ಸಂಜೆ ಮೋಡದ ಹಾಗೆ! 


೨೩ 


ಕನಿಯ ಕಣ್ಣು ತೆರೆಯುತಿತ್ತು 


ಮನಸಿನಾಗಿನ ಭಾವಗಳಂಕೆ 
ಮರದ ಮೇಲಿನ ಚಿಗುರೆಲೆಯೆಲ್ಲ 
ತೂರಿಬಂದ ಗಾಳಿಯಲ್ಲಿ 
ಕುಣಿಯುತಿತ್ತು-ಬಳುಕಿ ಬಳುಕಿ-ಕುಣಿಯುತಿತ್ತು. 


ತುಟಿಯ ಮೇಲಿನ ಮುಗುಳಿನ ಹಾಗೆ 
ಸುತ್ತ ಹಾಸಿದ ಹಸುರಿನ ಮೇಲೆ 
ಹಾರಿಬಂದ ಚಿಟ್ಟೆ ದಂಡು 
ಜಿಗಿಯುತಿತ್ತು-ನಲಿದು ನಲಿದು- ಜಿಗಿಯುತಿತ್ತು 


ಮೋರೆ ಮೇಲಿನ ಕುರುಳಿನ ಹಾಗೆ 
ಗಾಳಿಯಲೆಗಳ ಸದರದ ಮೇಲೆ 
ಮರದ ಪೊಟರೆ ಕೊಟ್ಟಿ ಹಾಡು 
ಸಾರುತಿತ್ತು-ಅತ್ತ ಇತ್ತ-ಸಾರುತಿತ್ತು 
ಹೆಣ್ಣ ಕಣ್ಣಿನ ಕರುಣೆಯ ಭರದಿ 
ಬಣ್ಣ ಮಾಸಿದ ಭೂಮಿಯ ಮೇಲೆ 
ರನಿಯ ಕೆರಣ ಹೊಳೆಯುತಿರಲು 
ತೆಕಿಯುತಿತ್ತು-ಕನಿಯ ಕಣ್ಣು-ತೆರೆಯುತಿತ್ತು ! 


ಅಳ 


ಆದರ್ಶಕ್ಕೆ 


ದೂರದೂರ ದಿಕ್ಚೆಗಂತದಿಂದ ದೂರಕೆ 
ಹಗಲು ಮುಗಿಲು ಮಿಲನವಾಗಿ ಕುಣಿಯುತಿರುನೆಡೆ 
ಜಗವೆ ಒಲವ ಕೊಳಲು ಆಗಿ ಗಾನ ಸುರಿನೆಡಿ 
ಸಾಗುತಿಹುದು ಜೀವ ನಿನ್ನ ಮೂರ್ತಿಯರಸುತೆ ! 
ಕಣ್ಣ ಮುಚ್ಚಿ 
ಹೃದಯ ಬಿಚ್ಚಿ 
ಒಮ್ಮೆ ಅಂದು ಕಾತರಿಸಲು 
ಮಿಂಚಿನಂತೆ ತೂರಿ ನೀನು 
ಜೀವ ತೋರಿದೆ 
ಬಲವ ಕಲಕೆದೆ! 
ಯಾರಿಗಾಗಿ ಕೊರಗುತಿಹೆನೊ ಅದನೆ ಅರಿಯದೆ 
ಸಾಗುತಿಹುದು ಜೀವ ನಿನ್ನ ನೆಲೆಯ ಕಾಣದೆ! ೧ 
ಎಲ್ಲೆಡೆಯಲು ಬೆಳಕು ಇರಲು ನನಗೆ ಕತ್ತಲು ! 
ಅಲೆಗಳಂತೆ ಜಿಗಿದು ಜಿಗಿದ ಬಾಳು ಬತ್ತಲು 
ಕಂಡುದೊಮ್ಮೆ-ಕಾಂಬುದೆಲ್ಲಿ-ಶೂನ್ರ ಸುತ್ತಲು! 
ಸಾಗುತಿಹುದು ಜೀವ ನಿನ್ನ ಮೂರ್ತಿಯರಸುಕೆ ! 
ಮನಸು ಸೊರಗಿ 
ಜೀವ ಕೊರಗಿ 
ಸುತ್ತಮುತ್ತ ತಿರುಗಿ ತಿರುಗಿ 
ಮೌನದಲ್ಲೆ ಮರುಗಿ ಮರುಗಿ 
ನಿನ್ನ ಕಾಣದೆ 
ಬಾಡಿ ಒರಗಿದ! 


೨೫ 


ಕಾಲ ದುಗುಡದಾಳದಲ್ಲಿ ಹರಿದು ಸಾಗಿದೆ 
ಸಾಗುತಿಹುದು ಜೀವನಿನ್ನ ನೆಲೆಯ ಕಾಣದೆ! ೨ 


ಎಳೆಮಂಜಿನ ಮೇಲ್ಮೈಯಿನ ಮೃದುತೆಯಂತೆಡೆ 
ಎಳೆಹರಯದ ದಳಗಳೊಳಗೆ ಹುದುಗಿ ಹೋಗಿರೆ 
ಬೀಗಿ ಬಳುಕಿ ಸಾರಿಹೋದ ಬೆಳಗಿನ ಕನಸೆ! 
ಸಾಗುತಿಹುದು ಜೀವ ನಿನ್ನ ಮೂರ್ತಿಯರಸುಕೆ! 
ತಾಯ ಮಮತೆ 
ಎಡೆಯ ಕೊರತೆ 
ನೀಗುತೆನ್ನ ಮನಕೆ ಶಾಂತಿ 
ತರುವುದೆಂಬ ಬಯಕೆ ಭ್ರಾಂತಿ 
ಕಂಡುದೇನನು? 
-ತನ್ನತನವನು ! 
ಪ್ರೇಮ ತನ್ನ ಜೆಲೆಯಿದೆಂದು ಬೇಡಲು ಬಹುದೆ? 
ಸಾಗುತಿಹುದು ಜೀವ ನಿನ್ನ ನೆಲೆಯ ಕಾಣದೆ! ೩ 


ಹೆಣ್ಣೊಂದರ ಕಣ್ಣಿನಲ್ಲಿ ಮಿಂಚಿನ ಮಿಣುಕು 
ಕಂಡೆನೊಮ್ಮೆ ಅಲ್ಲೆ ಇಹುದು ಒಲವಿನ ಬದುಕು 
ಎನುತ ಹಾರಿಹೋದೆನಾಗ ಆಕೆಯ ಬಳಿಗು 
ಸಾಗುತಿರಲು ಜೀವ ನಿನ್ನ ಮೂರ್ತಿಯರಸುತೆ! 
ಇನಿತು ದಿನವು 
ಕಾಣದಿರವು 
ಹೃದಯ ಬಯಸಿ ಬೆಳೆಸಿದೊಲವು 
ಹೂವಾಗಿದೆ ಆಕೆ ಜೆಲುವು 


ವಿ೬ 


ಎನುವ ಭರವಸೆ 

ಎದೆಯ ತುಂಬಿರೆ 
ಆಸೆಯೊಡೆದು ಒಲವು ಸಿಡಿದು ಹೃದಯ ಬಿರಿದಿದೆ! 
ಸಾಗುತಿಹುದು ಜೀವ ನಿನ್ನ ನೆಲೆಯ ಕಾಣದೆ! ಛ 


ಮುಳುಗುತಿರುವ ತಾರೆ ತನ್ನ ಕಂಗಳ ತೊಳೆದು 
ಕಳುಹುತಿರಲು ಭುವಿಯ ಕಡೆಗೆ ಮಂಜಿನ ಹರಳು 
ಹಾತೊರೆಯುತೆ ಕಾಯುವಂತೆ ಹೂವಿನ ಎದೆಯು 
ಸಾಗುತಿಹುದು ಜೀವ ನಿನ್ನ ಮೂರ್ತಿಯರಸುತೆ! 
ನೆಲೆಯನರಸಿ 
ಬದುಕ ಸವೆಸಿ 
ಕೊನೆಯಿಲ್ಲದ ಕಡಲಿನಲ್ಲಿ 
ಕೊರಗು ಕೊಟ್ಟಿ ದೋಣಿಯಲ್ಲಿ 
ಅಲೆಗೆ ಜೆದರುತೆ 
ಜೀವ ಸಾಗಿದೆ! 
ಒಲವವಸತಿ ಕಾತರಿಸಿದೆ ನಾಳೆಯರಿಯದೆ! 
ಸಾಗುತಿಹುದು ಜೀವ ನಿನ್ನ ನೆಲೆಯ ಕಾಣಜೆ! ೫ 


ವಿಪಿ 


ಸೌಂದರ್ಯಕ್ತ 


ನೆರಳನರಸುವ ಕೂಸು ತನ್ನ ಎಳೆ ಕೈಗಳಲಿ 

ಅದ ಹಿಡಿದು ತನ್ನೊಡನೆ ಆಟಿಕುಪಯೋಗಿಸುವ 
ಎಳೆ ಚನಲಕೀಡಾಗಿ-ಹಿಗ್ಗಿ ನಲಿ ಓಡುತಲಿ 
ಅದರೆಡೆಗೆ ನಡೆದಾಗ, ನೆರಳು ಕೈಗಳ ಹಿಡಿತ 
ತನ್ಬಿಸುತ ಜಾರಿರಲು, ಕಣ್ಣೀರ ಕರೆಯುತ್ತ 

ತಾಯ ಮಡಿಲಲಿ ತನ್ನ ದುಗುಡ ಹರಿಸುವ ಹಾಗೆ, 
ಸಂತಸದ ನೆರಳರಸಿ, ಒಲವಿನೆಜೆ ಬಯಸುತ್ತ 
—ಕಣ್ಣೆನೆಯ ಮುಚ್ಛದಿಹ ಮುಗಿಲ ತಾರೆಯ ಹಾಗೆ 
ಬಾಳದುಸ್ವಸ್ನಗಳ ಅಲೆಗಳಲಿ ಸಿಕ್ಕುತಲಿ 
ಹೃದಯದೊಲವಾಸೆಗಳು ಚೂರು ಚೂರಾಗುವುದ 
ಕಂಡು ಕಣ್ಣೀರ್ಗರೆದು, ಕಾನಿನಲಿ, ನೋನಿನಲಿ, 
ನಿನ್ನೆಡೆಗೆ ಸಾಗುತಿಹೆ! ಮೈಮರೆನ ಮಧುಭರಿತ 
ನಿನ್ನೆ ಡಿಯ ದಳಗಳಲ್ಲಿ ನನ್ನಾತ್ಮ ಸಂತನಿಸಿ 
ನೋವನಳಿಪುದು ಗೆಳತಿ-ಉಳಿದೆಲ್ಲ ಅಳಿದಿರಲಿ ! 


೨೮ 


ನಾಲ್ಕು ವರ್ಷದ ಕಾಲ 


ನಾಲ್ಡು ವರ್ಷದ ಕಾಲ ನಕ್ತು ನಲಿದಾಡಿದೆವು 
ಕೂಡಿ ಕಲಿತೆವು, ಒಡನೆ ಕುಣಿದಾಡುತ 

ಕಂಡ ಕನಸುಗಳೇನು ! ಆಡಿದಾಟಗಳೇನು ! 
ಕೊನೆಯುಂಟೆ, ಮೊದಲುಂಟೈ, ಕನಸೆ ಜೀವ! 


ಉಗಿಯ ನಿಲ್ಲಾಣದಲಿ ನೂರಾರು ಎಡೆಯಿಂದ 
ಜನರ ಜಂಗುಳಿ ನೆರೆದು ಚಣಗಳೆರಡು 

ಉರುಳೆ ಹಾದಿಯ ಹಿಡಿದು ಸಾಗಿದಂತಿದು ಬಾಳು 
ಮತ್ತೆ ಕೂಡುವೆವೆಂಬ ಬಯಕೆ ಬರಡು! 


ಕಾಲ ಸಾಗುವುದೆಂಬ ಭ್ರಾಂತಿ ಬಡಿದಿತ್ತಾಗ 
ಭೀತಿಯಲಿ ಅಭ್ಬಿದೆವು ಬಯೆಕೆಗಳನು! 

ಕಾಲ ಸಾಗುವುದುಂಟಿ ? ಸಾಗುವುದು ನಾವಲ್ತೆ ! 
ಕಾಲ ಉಳಿಯುವುದಲ್ಲೆ-ನರರೆ ಚರರು ! 


ೆಬ್ಲಿಗೆ 


ನಿನ್ನ ಕೊರಗಲಿ ನೀನು ಹಾಡಿದಾ ಹಾಡುಗಳು 
ನನ್ನ ಹೃದಯದೊಳಿಂದು ಕ್ರಾಂಕಿಯನು ಹೊತ್ತಿಸಿವೆ. 
ಕ್ರಾಂತಿರಸಯಸಿ ಶೆಲ್ಲಿ! ಆದರ್ಶವೊಂದೊಲಿದು 
ಜಗದ ರೂಢಿಯನೆತ್ತಿ ಬದಿಗೆಸೆದು ಮುನ್ನಡೆಜಿ. 
ಅದಕಾಗಿ ಜಗ ನಿನ್ನ ದೂರಿ ದೂರಿಟ್ಟಾಯ್ತು.-- 
ಬಗೆಬಗೆಯ ಚಿಂತೆಗಳ, ನೂರಾರು ಎಡರುಗಳ 

ನಿನ್ನ ದಾರಿಯಲೆಸೆದು ಜಗವೆಲ್ಲ ಮುಳ್ಳಾಯ್ತು ! 
ಅದರ ಮೇಲ್ವೀಬೀಳೆ ಚಿಮ್ಮಿ ಹೊಮ್ಮಿತು ರಕ್ತ! 


ಸುಖ ಬಂದರೂ ಬರಲಿ, ದುಃಖ ಬಂದರು ಸರಿಯೆ 
ಸುಖದುಃಖಗಳು ಪ್ರೇಮ ಬೆಳಗಿಸುವ ದೀಪಗಳು 
ಎನುವ ನಿನ್ನಯ ಕೆಚ್ಚು ಹೃದಯನನು ಜಿಳಗಿಸಿರೆ 
ಎನಿತಾದರೂ ಬರಲಿ, ಕಷ್ಟಗಳು ಕನಸುಗಳು ! 
ಅದಕಾಗಿ ನೀನೆನಗೆ ಬಲು ಮೆಚ್ಚು ಕವಿಗಳಲಿ 
ವಿಶ್ವಪ್ರೇಮದ ಕ್ರಾಂತಿ ಕಲಿತೆ ನಾ ನಿನ್ನ ಬಳಿ! 


೩೦ 


ದೇವ ನೀನ್ವೈತಂದೆ 


ನನ್ನೆದೆಯ ಬಾಗಿಲನು ಮುಚ್ಚಿ ನಿದ್ರಿಸುತಿದ್ದೆ 
ಜೀವನದಿ ತಿರುಳಿಲ್ಲವೆಂಬ ಭ್ರಮೆಯೊಳಗೆ 

ದೇವ ನೀನೈತಂದು ಬಾಗಿಲನು ಬಡಿಯೆ ನಾ 
ಸಿಡುಕಿನಿಂದಲಿ ಕೇಳ್ದೆ “ ಯಾರು ಅದು '' ಎಂದು! 


ಮೌನದಲಿ ಮತ್ತೊಮ್ಮೆ ಶಬ್ದ ಮಾಡಲು ನೀನು 
ನಾನೆದ್ದೆ ಕೋಪದಲಿ ಕೆಂಡದೆಂತಾಗಿ 

is ಯಾರಿವನು-ನಿದ್ರೆಯಲಿ ಭಂಗ ತಂದಿಹ ಧೂರ್ತ '' 
ಎನುತ ಚಿಂತಿಸಿ ಬಂದು ಬಾಗಿಲನು ತೆರೆದೆ! ೨ 


ನಿನ್ನ ನೋಡುತಲೆನ್ನ ಕೋಪ ಕಣ್ಣೀರಾಯ್ತು, 
ನಿನ್ನ ಮುಗುಳ್ನಗೆ ಮಿಂಚಿ ನನ್ನ ಮನ ಸೆಳೆಯೆ 
ಮೌನದಲಿ ಹೃದಯದಲಿ ತಳಮಳದಿ ತಪಿಸಿದೆನು 
ರೀನೊಳಗೆ ಬರಚೇಕು ಎಂಬುದೆನ್ಸಿಚ್ಛೆ! ಪ 


ನಸುನಕ್ಕು ಚಣಕಾಲ ಒಳಗೆ ದಿಟ್ಟಿಸಿ ನೋಡಿ 
ಮುಂದೆ ಸಾಗಿದೆ ನೀನು ಹೃದಯದೊಲನೆ 
ನಿನ್ನ ಪುನರಾಗಮನಕಾಗಿ ಕಾಯುತಳಲಿರುವೆ 
ಎದೆಯ ಬಾಗಿಲ ತೆರೆದು ಹೊಸ್ತಿಲಲಿ ನಿಂದು! ಛ 


೩೧ 


ನನ್ನ ಜೀವನ ನದಿಯ ಎದೆ ಮೊರೆತ 


ನನ್ನ ಜೀವನ ನದಿಯ ಎದೆ ಮೊರೆತ ಶಾಂತತೆಯ 
ಕಡಲಿನಲಿ ಮರೆಯಾಗಿ, ಕಲ್ಪನೆಯ ಕನಸುಗಳು 
ವಿಶ್ರಾಂತಿಗಾಗೊರಲಿ ವಿರಹಿಯಾಗಿಹ ಮನವ 

ಬಿಸಿ ಮುಳ್ಳುಗಳ ಹಾಗೆ ಒತ್ತೊತ್ತಿ ಕಾಡುವುದು 
ನಿಲ್ಲಿಸಿದ ದಿನದಂದು ಈ ಎಡೆಗೆ ಸಾಗುವೆಯ? 
ಹೃದಯದಲಿ ಹಾವಿಟ್ಟು ವಿಷವ ಹುಸಿಯಲಿ ಮರೆಸಿ 
ಹೂಹಾರಗಳ ತಂದು ಶವದ ಮುಖ ಸಿಂಗರಿಪ 
ಬಂಧುಗಳ ಗುಂಪಿನಲಿ ಸೇರುವೆಯ ಕೊರಗಿನಲಿ! 
ನಾವೀರ್ವರೂ ಕಂಡು ಜತೆಯಲಿದ್ದುದು ಎಲ್ಲೊ 
ಕೆಲವೆ ದಿನಗಳು ಮಾತ್ರ-ಅದು ಕೂಡ ವಿಷಮತೆಯ 
ದ್ರೇಷದಲಿ ಕಳೆದಿದ್ದೆ ! ಮುಂದಕೆಂತೋ ಎಲ್ಲೊ 
ಎನುವ ಒಲವಿನ ದುಗುಡ ನನ್ನ ಹೃದಯದ ಕುದಿತ ! 


ಆದು ಸಾಗಿ ಹೋದಂದು ಸಾವಶಾಂತಿಯ ದಿನದಿ 
ನೀ ಬಂದು ಹೃದಯವನು ಹರಿಸುವೆಯ ಕೊರಗಿನಲಿ? 


೩೨ 


ವೀರಗಲ್ಲು 


ವಿಲ್ಲೆಲವೊ ಸಯಣಿಗನೆ ನಿಲ್ಲು! ನಿಲ್ಲು! 
ಮುಂದೆಲ್ಲಿ ಸಾಗುತಿಹೆ ನಮ್ಮ ಮರೆತು 
ಎಲ್ಲರಂಕೆಯೆ ಕಿವುಡೆ ನಿನ್ನ ಮನಸು 
—ಶೊಗಿಜೆ ವೀರಗಲ್ಲು! 


ಒಟ್ಟಹರು ಒಂದೆಡೆಗೆ ನಮ್ಮನೆಲ್ಲ 
ಉಸಿರಾಡಲೆಡೆಯಿಲ್ಲವೆಮ್ಮ ಬಾಳು ! 
ಆರು ನಾವೆಂಬುದನೆ ಅರಿಯದಿಂತು 
ಬಸವಳಿದು ಬಿದ್ದಿಹೆವು! 


ಜೀವ ಶೆತ್ತವರೆನಿತೊ ಜನಗಳಾವು 
ಜನರ ಬಾಳುವೆಗಾಗಿ ತೆತ್ತು ಬಾಳು 
ಮೌನದಲಿ ಉರುಳಿದೆವು-ಜನರು ಬಂದು 
ತುಳಿಯುವರು ಸಂತಸದಿ! 


ಅಂದೆಮ್ಮ ಬಿಸಿ ರಕುತ ಬಸಿದು ಬಸಿದು 
ಬೇಗೆಯಲಿ ಬೆಂದವರ ಬಾಳನುಳಿಸಿ 

ಅಳಿದೆವಾವದಕಾಗಿ ಇದುವೆ ಜಗವು 
ನಮಗೆ ತೋರಿದ ಕರುಣೆ! 


ನಡೆ ಮುಂಜಿ, ನಡೆ ಮುಂದೆ, ಪಯಣ ಸಾಗು 
ಕಣ್ಣೀರಿನಲಿ ನೆಲವ ಶೊಯಿಸಬೇಡ 
ಇದೆ ಮೊದಲಿಗೆ ಜಗದಿ ಎದೆಯ ನೀರು 
ನಮ್ಮ ತಲೆ ತೊಳೆದಿಹುದು! 


೩.೩ 


ಗಾಂಧೀಜಿಗೆ 


ನೂರಐನತ್ತೈದು ವರುಷಗಳು ದಾಸ್ಯದಲೆ 

ಬಿದ್ದು ಭಾರತ ತನ್ನ ಆತ್ಮವನೆ ಮರೆತಿಹುದು 

ತನ್ನ ಶಕ್ತಿಯಲಿಂದು ಇನಿತಾದರೂ ಅದಕೆ 

ನಂಬುಗೆಯು ಉಳಿದಿಲ್ಲ !- -ಕೂಪದಲಿ ಉರುಳಿಹುದು! 
ಮತ್ತೆ ನಮ್ಮಾನಾಡು ಕತ್ತಲಿಂ ಹೊರಗೆದ್ದು 

ಬೆಳಕಿನಲಿ -ಸ್ವಾತಂತ್ರ್ಯ ಜ್ಯೋಕಿಯಲಿ ನಲಿಯುನುದು 
ಉಂಟೇನು ಎಂಡೆನುನ ಶಂಕೆಗಳು ಎ್ಸೆದ್ದು 

ಮನನ ಹಿಂಡುತಲಿಹುವು--ಹೃದಯ ಸಿಡಿಯುತಲಿಹುದು! 


ಹೊರಗೆನಿತು ಕುತ್ತಗಳು ಬಂದರೂ ಬರಬಹುದು 
ಆತ್ಮವನು ಕತ್ತಲೆಯ ಮುಸುಕು ಮುತ್ತದ ಹಾಗೆ 
ತನ್ನ ಕೇಜೋಬಲನ ಹೆಚ್ಚಿಸುತ ಮುನ್ನಡೆದು 
ತನ್ನಲೇ ತಾ ನಂಬಿ ನಿಜನನರಿಯುನ ರೀತಿ 
ಬೋಧಿಸಿದ ವಿಶ್ವಗುರು ಗಾಂಧೀಜಿ ನಿನ್ನಡಿಗೆ 
ಕನ್ನಡದ ಕೂಸೊಂದು ತರುತಿಹುದು ಕಿರುಪ್ರಣತಿ | 


೩೪ 


ಹಾಲನಾಗಗಳೊಡಲು ಜಗದ ಮನ 


ಕಾಲನಾಗಗಳೊಡಲು ಜಗದ ಮನ ಎಂಬುದನು 
ಅರಿತುಅರಿತೂ ಮರೆತು ಬಾಳೆಬೀದಿಗಳಲ್ಲಿ 
ಒಲವ ಭಿಕ್ಷೆಯ ಬೇಡಿ ಬಂದಿಹೆನು ಇಲ್ಲಾನು 
ಹೃದಯ ಬೇಡಿದ ನೇಹ ದೊರಕುವುದು ನಿನ್ನಲ್ಲಿ 
ಎನುವ ಭರವಸೆಗೂಡಿ. ಮರುಳುಗೊಳಿಸುವ ಮಾಟ 
ಹುದುಗಿಸುತೆ ಒಳಗೆ ವಿಷ, ಹೊರಗೆ ಮಾಯೆಯ ಬೀರಿ 
ತನ್ರನಕೆ ಜಗವನೇ ಬಲಿಕೊಡುವ ಗೋಳಾಟ 
ಅನುಭವಿಸಿ ಈಗಿಂದು ನಿನ್ನೆದೆಯ ಬಳಿಸಾರಿ 
ನಿಜನೇಹ ಜೇಡುತಿಹೆ--ಅದನೀನು ಅರಿತಿಲ್ಲ! 
ಅರಿತರೂ ಅರಿತಿಲ್ಲ !- -ಬೇಡಿದುದು ಭಿಕುಕಗೆ 
ದೊರೆಯಲಹುದೇನಿಲ್ಲಿ.? ಬಾಳಿನಲಿ ಉಳಿದೆಲ್ಲ 
ನಡೆದಂತೆ ನೀನಾದೆ!--ಅದಕೆ ನಿನ್ನೆದೆಯ ಬಗೆ 
ಅರಿತು ನಾ ಮೌನದಲಿ ಕುಳಿತಿಲ್ಲಿ ಮರುಗುತಿಹೆ 
ನೀನಲ್ಲಿ ಹಗೆತನದ ಮಾಯೆಯಲಿ ನಗುತೆಲಿಹೆ! 


೨.೫ 


ಒಡಿ ಬಾ 


ಕ್ರಾಂತಿ ಕಂದ 
ನಿನ್ನ ಅಂದ 
ಕಾಣಲೆಂದ 
ಕನಿಗೆ ಬಂಧ 
ಮುಕ್ತಿ ನೀಡು ಬಾ 
ನಗೆಗಡಲಲಿ ನಲಿದು ಬಾ 
ಸುಳಿಯೊಡಲಲಿ ಸುಳಿದು ಬಾ 
ಮುಗಿಲಲೆಯಲಿ ಮುಳಿದು ಬಾ-ಓಡಿ ಬಾ| 
ಅಂಧಕಾರದಲ್ಲಿ ಬಂದು 
ಮುಗಿಲಮುಡಿಲಿನಲ್ಲಿ ನಿಂದು 
ತಂಬಚೆಳೆಕನು ತಂದು ತಂದು 
ಎಳೆಯೆಳೆಯಲಿ ಹರಡುವಂತೆ 
ಬಾನಿನಲ್ಲಿ ಹೊಳೆವಸಂತೆ 
ಬಾ... 
ಜೀವನದಿಂದುಕ್ಕೆ ಉಕ್ಕಿ 
ಸಾವಕಡಲ ಎಣೆಯ ಮಿಕ್ಕ 
ನೋವನ್ನೆಲ್ಲ ಸದೆಯನಿಕ್ಕಿ 
ಬಾ 
ಜೀವನದಲಿ ಸಾನಿನಲ್ಲಿ 
ಕನಸಿನಲ್ಲಿ ನನಸಿನಲ್ಲಿ 
ಸಪ್ತಜಗಗಳೂಡಲಿನಲ್ಲಿ 


೩೬ 


ಹರಿಯುತಿರುವ ಹೊನಲೆ ಬಾ 
ಕಂದ ಕರೆಯುತಿರುವೆ ಬಾ 


ಗುಡುಗು ಗುಡುಗಿ ಸಿಡಿಲು ಸಿಡಿದು 
ವಿಶ್ವಕರ್ಮನೆಡೆಯನೊಡೆದು 
ಭೂಗರ್ಭದ ಶಾಂತಿ ಕಡೆದು 
ಜೀವತಂತಿ ಮಿಡಿದು ಮಿಡಿದು 
ಹೊಸ ಜಗವನು ಸೃಜಿಸು ಬಾ 
ಓ ಹಿಢಿಬಾ 
ಕಾವಿಲ್ಲಡೆ ಜೀವನೆಲ್ಲಿ 
ಕ್ರಾಂತಿ ಕಾವೆ ಬಾ 
ನೋವಿಲ್ಲದೆ ಕಾವುದೆಲ್ಲಿ 
ನೋವ ನುಡಿಯೆ ಬಾ 
ಅಳಿವಿಲ್ಲದೆ ಉಳಿವು ಎಲ್ಲಿ 
ಅಳಿನಿನುಳುವೆ ಬಾ -.. 
ಜೀವ ಸಂಗ್ರಾಮದಲ್ಲಿ 
ಬಾಳಿನಿರುಳೆ ರಂಗದಲ್ಲಿ 
ಸುಳಿಗಾಳಿಯ ಮಡುವಿನಲ್ಲಿ 
ಸುಳಿಸುಳಿಯುತ ಬಾ 
ಸುಖಸ್ಪಜಿಸುವ ಬಾ... 
ಬಾಳಬಯಲ ಬಳಸಿ ಸುತ್ತ 
ಆಳುತಿರುವ ಗೋಳನತ್ತ 
ಖೀಳುಗೊಳಿಸಿ ಅತ್ತ ಇತ್ತ 
ನಗೆ ಹೊನಲನು ಹರಡು ಬಾ 


೩೭ 


ಸುಖದ ಸುಗ್ಗಿ 

ಬೆಳೆದು ಅಳೆದು 
ಜೀವ ಹುಗ್ಗಿ 

ಅಳೆದು ಅಳೆದು 
ಎಲ್ಲ ಚೆಲ್ಲು ಬಾ 

ಹ್ಮ! 

ಕ್ರಾಂತಿ ಕಂದ 

ನಿನ್ನ ಅಂದ 

ಕಾಣ ಲೆಂದ 

ಕನಿಗೆ ಬಂಧ 

ಮುಕ್ತಿ ನೀಡು ಬಾ 


೩೮ 


ಬಾರೃೈದೇವ 


ಕಲ್ಲನು ಕರಗಿಸಿ ಕರುಳಿನ ಕೂಗು 
ದಿಗಂತ ಒಡೆಯುತಿದೆ 

ವಿಶ್ವವ ಮುತ್ತಿದ ನೆತ್ತರ ಹೊಳೆಯು 
ಬಾಳನೆ ಮೆಟ್ಟುತಿದೆ! 


ನೆಲದಲಿ ಹೋರುತ ಕಾಳನು ಕೆತ್ತಿ 
ರಕ್ತನ ಜೆನರಿನೊಲು 

ಹರಿಸುವ ದಲಿತನ ಹೊಟ್ಟೆಯು ಕಂದಿ 
ದೇವರ ಶಪಿಸುವುದು. 


“ ಬಾರೆ ದೇವನೆ, ಬಾರ್ಸಿ ಹೊರಗೆ 
ಜಗದುಳಿಕೆಯ ನೋಡು 

ದುಡಿವವ ಮಡಿದಿರೆ ಸಡೆವವ ಬೇರೆ 
ಎಂತಹ ರೀತಿಯಿದು? ” 


ದೇವರು ಗುಡಿಯಲಿ ಕಲ್ಲಿನಮುದ್ದೆ 
ಏನನು ಮಾಡುವನು ! 

ತಾನೇ ನಡೆಸಿದ ವಕ್ರತೆ ಮರೆಯಲು 
ಸೆಕೆಯಾಗಲ್ಲಿಹನು ! 


ಸ್ನ 


ಸಿಂಕ್ಲೇರನಿಗೆ * 
ಹಸಿದ ಹೊಟ್ಟೆಯ ಹೇರ ಹೊರಲಾರದಿಹ ಜನರ 
ಕಾಸಿನಾಸೆಯ ಕೋರಿ ಹೇಸಿಗೆಯ ನರಕದಲಿ 
ದೂಡಿದುಡಿಸುವ ದುಡ್ಡಿನಪ್ಸಗಳ ವಿಶ್ವವನು, 
ನಾಗರಿಕ ಜೀವನದ ಮೇಲ್ಮುಸುಕ ಮರೆಯಲ್ಲಿ 
ಬಚ್ಚೆಟ್ಟಿ ಬ್ರಹ್ಮಾಂಡ ಬಯಲು ಮಾಡಿದ ಬ್ರಹ್ಮ 
ಸಿಂಕ್ಷೇರ ಅನ್ಬನನೆ ನಿನಗೆ ಜಗ ಚಿರಬುಣಿಯು ! 
ಬಾಳ ಕಗ್ಗಾಡಿನಲಿ ಸಿಕ್ಕಿ ಸೊರಗಿದ ದೀನ 
ಶೂಲಿಗಾರನ ಜೀವ --ನೋವು ಕಾವಿನ ಬಾಳು 
ಕಾಸುಗಾರನ ಕ್ಸೆಯ ರಾಕ್ಷಸೀ ಹಿಡಿತದಲಿ 
ದಬ್ಬಾಳಿಕೆಯ ಕ್ರೂರಯಂತ್ರದಲಿ ನಶಿಸುತಲಿ 
ಅಂಧಕಾರದಿ ಬರಿಯ ಧೂಳಾಗಿ ಬೀಳುವುದ 
ತೋರಿಸಿದೆ. ದೂರದಿಂ ನೋಡಿದೊಡೆ ಕಾರ್ಪಾನೆ 
ಬಾಳು ಬಲು ಬಲು ಚಂದ, ಕಾಸ ಕೂಡಿಸಬಹುದು 
ಎಂಬ ಭ್ರಮೆ ಮುಸುಕುವುದು, ಬೆಳಕಿಲ್ಲೆ ಇಹುದೆಂಬ 
ಒಗ್ಗಿ ನಲಿ ಬಂದೊಡನೆ, ಬಯಕೆಗಳು ಬಯಲಾಗಿ 
ಎದೆಯೊಡೆದು ನೀರಾಗಿ-ಕತ್ತಲಲಿ ಕುಗ್ಗುವುದು! 
ಜೀವ ಮೊದಲಿಂ ತುದಿಗೆ ಮನೋಸ್ಕ ನೋಸದಸಂತೆ ! 
ಕಸವನೇ ರಸವೆಂದು ಮರುಳುಗೊಳಿಸುವ ಜಾಲ! 
ಅಮೆರಿಕದ ಜೀವವಿದು! ಒಳಗನರಿಯದೆ ಬರಿಯ 
ಹೊಳೆವ ಹೊರಗನೆ ಕಂಡು ಮುಗ್ಧರಾಗುತ ಓಡಿ 





೧೦ 


೧೫ 


೨೦ 


ತೇ The "" Jungle” ಕಾದಂಬರಿಯನ್ನು ಓದಿದನೇಲೆ ಬರೆದುದು, 


೪೦ 


ಸಾರಿ ಬಂದವರೆನಿತು ಜಾರಿಬಿದ್ದರು ಬಲೆಗೆ ! 
ಕೂಲಿಗಾರನ ಕಷ್ಟ ಬಣ್ಣನೆಯ ಬಣ್ಣಕ್ಕೆ 

ನಿಲುಕದಿದೆ. ಕಲ್ಬೂಡ ಕರಗುವುದು ಕೇಳುತದನು ! 
ಎಲ್ಲವನು ವರ್ಜಿಸುತ, ಕಷ್ಟಗಳ ಬೆಟ್ಟಗಳ 

ಬೆನ್ನ ಮೇಲ್ದೊರುವುದಕೆ ಸುಖವಿರಹ ಬಂದಿಹನು ! 
ಅವುದನು ಅಮೃತವೆಂದೆಣಿಸಿ ಬಂದಿರ್ದನದೆ 
ಸರ್ಪವಿಷ ! ಜೀವನವ-ರಸವನ್ನು-ಕಾವನ್ನು 
ಮೆಲ್ಲಮೆಲ್ಲನೆ ಹಿಂಡಿ ಜಫ್ಫೆಯಾಗಿನ ಯಂತ್ರ ! 
ಕಂಪಸೂಸುವ ಹೂವಹಾರವೆಂದಿರ್ದುದದು 
ಫೂತ್ಪಾರ ಮಾಡುತಿಹ ಉರಿವ ಹಾವಿನ ಹೆಡೆಯು ! 
ಬಂಡವಾಳದ ಬಾಳು! ಮೊದಲಿನಿಂ ಕೊನೆನರೆಗು 
—ಕಾರಾನೆ, ಸಹಕಾರ ಸಂಘಗಳು, ಸರ್ಕಾರ -- 
ಎಲ್ಲ ಮೋಸದ ಬೀಡು! ಮೋಸವೇ ಉಸಿರವಕೆ! 
ಮೇಲ್ಮಾತ್ರ ಬಲು ಚೆನ್ನ! ಮನಸೆಳೆವ ಮುಗ್ಗಬಗೆ! 
ದೂರದಿಂ ನೋಡುತಲೆ ಹೃದಯ ಸಾರುವುದಲ್ಲಿ! 
ಬಳಿಗೆ ಸಾರುತಲೊಮ್ಮೆ ಬಿದ್ದರಾಯಿತು ಬಲೆಗೆ, 
ಹೊಂಡದಿಂ ಹೊರಬೀಳ್ತ ಆಸೆ ಬರಿ ಹುಡಿಗನಸು! 
ಸುತ್ತೆಲ್ಲ ಹಸುರುವನ-ಒಳಗೆ ಗಾಢಾಂಧತೆಯು 
ಮುಸುಕಿರುವ ಹೆಗ್ಗನಿಯು! --ಜೀವ ಬರಿ ಕಗ್ಗಾಡು! 
ಕಗ್ಗಾಡು! ಗಾಢಾಂಧ ! ಕರೆದೊಯ್ಯುವವರಿಲ್ಲ! 
ನೂರಾರು ಕವಲುಗಳು-ಎಲ್ಲ ಒಂದಿಡೆಗೇ ! 
ದಾರಿಯರಿಯದು, ಮೇಳೆಯರಿಯದೆಯೆ ಮುನ್ನಡೆದು, 
ಕಾದು ಕುಳಿತಿಹ ಕ್ರೂರ ಧನಪ್ರೇತಗಳ ಬಾಯ್ಗೆ 


೪೧ 


೨೫ 


೩೦ 


೩೫ 


೪೧ 


ತುತ್ತಾಗಿ, ತೊತ್ತಾಗಿ, ಸಾಯುವುದು! ಕೂಲಿಗಳ 

ಜೀವನಕೆ ಬೆಳಕಿಲ್ಲ! ಗಾಢಾಂಧತೆಯ ಬೀಡು! ೪೫ 
ಅಂತಾದರಿದರಿಂದ ಕೂಲಿಗಾರಗೆ ಮುಕ್ತ 

ದೊರೆಯದೇ? ಕನಸುಗಳ ಬಯಕೆಗಳ ಬಸಿರಿನಲೆ 

ಬಡಿದು ಕೊಲ್ಬುವುದೇನು? ಬೇರೇನು ಗತಿಯಿಲ್ಲ! 
ಬಂಡವಾಳದ ಹಿಡಿತ ಬಲು ಭದ್ರ-ಜಗನೆಲ್ಲ 

ಕಾಸಿಗೊಡೆಯರ ಕೈಲಿ ನಶಿಸಿಹೋಗುತಲಿಹುದು ! ೫೦ 
ದುಡ್ಡಿನಲ್ಲಿದೆ ಜೀವ! ದುಡ್ಮಿನಿಂದಲೆ ಜೀವ! 

ಉಳಿದಿಹುದು ಏನೆನುಗೆ? ಕೂಲಿಗಾರರಿಗೇನು ? 

ದುಡಿದು ದುಡಿದೂ ಇಂತಿ ಮಡಿಯುವುದೆ ಫಲವೇನು? 
ಕಗ್ಗಾಡಿನಂಧತೆಯ ಬೆಳಗಿ ದಾರಿಯತೋರ್ವ 
ಕಿರಣನೆಮುಗಿಲ್ಲವೇ ?-ಆಸೆಯಿದೆ ! ದ್ಲೈರ್ಯವಿಡೆ ! ೫% 
ಬಂಡನಲದಂಗಾಂಗ ಛಿದ್ರಛಿದ್ರವ ಮಾಡಿ 

ಕಿಕ್ಕೊಗೆದು, ಕೊಲಿಗಳ ಜೀವ ಸನಿಯಾಗಿಪುದು 

ಕಗ್ಗಾಡ ಬೆಳಗಿಸುವ ಕಿರಣ ಹೊರಹೊಮ್ಮುತಿದೆ 

ಕೂಲಿಗಾರರ ಶಕ್ತ! ಸಾಮ್ಯವಾದದ ಕತ್ತಿ 
ಸಾಮ್ಯುವಾದನದೊಂದ ಶತ್ರುವಿಗೆ ಹಿರಿಮದ್ದು ! ೬೦ 
ಸಾಮ್ಯವಾದವದೊಂದೆ ಶತ್ರುವಿಗೆ ಸಿಡಿಮದ್ದು ! 

“ ಎಮ್ಮದಾಯ್ತು ಚಿಕಾಗೊ! ಎಮ್ಮದಾಯ್ತು ಚಿಕಾಗೊ!” 
ಎಂಬ ಕೊನೆಯಾಕೂಗು ಬಂಡವಲದಿಥೆ ಒಡೆದು 
ದಿಕ್ಕುದಿಕ್ಕುಗಳಲ್ಲಿ ಮೊಳಗುವುದು - ಗುಡುಗುವುದು ! 

“ ಎಮ್ಮದಾಯ್ತು ಚಿಕಾಗೊ! '' ಕೂಗು ಬದಲಿಸುತಿಂದು ೬೫ 
ಶೂಲಿಗಾರರ ಕೊರಳಿನಿಂದಿಂತು ಹೊರಡುತಿದೆ ! 

“ ವಿಶ್ವವೇ ನಮ್ಮದಿದೆ, ನಮ್ಮ ಹಕ್ಕಿದು ವಿಶ್ವ! 

ವಿಶ್ವ ನಮ್ಮದೆ ಅಹುದು! ನಮ್ಮದಾಯ್ತಾ ನಿಶ್ವ!” ೬೮ 


ಅದರ ಮಾತಿನ್ನೇಕೆ 


ಅದರ ಮಾತಿನ್ನೇಕೆ? ಆದುದಾಗಿಯೆ ಹೋಯ್ತು! 
ಬಯಸಿದುದು ದೊರೆತಿಲ್ಲ ದೊರೆತಿಹುದು ಬೇಕಲ್ಲ! 
ಅಸೆಗಳು ಮೋಸಗಳು--ಬಯಕೆ ಬಾಡಿಯೆಹೋಯ್ತು ! 
ಇದುವೆ ಜೀವನದಾಟ--ಮಂಜು ನಂಜಿನದೆಲ್ಲ! 
ನಾಜಿಕೆಸಿ, ನಿಕ್ನೊಲನನೊಲಿಸಲಿಕೆ ದಿನದಿನವು 
ಹೂಗಳನು ಪೇರಿಸಿದೆ ರಾಸಿಯಲಿ!- _ಅದರೆದೆಯ 
ಕಂನಿನಲಿ ಹುಚ್ಚಾಗಿ ಹಾಡುತಿದೆ ಎನ್ನೆ ಜೆಯು 

" ನಿನಗಾಗಿ ನನ್ನೆಲ್ಲ'-- ಎನ್ನೊಲನ ಕೊಳ್ಳೆ ನುತ! 
ನೀ ಬಯಸಿದುಜಿ ಬೇರೆ! ನನ್ನ ಸಾವನು ಬಯಸಿ 
ಹೂಗಳನು ಹೊರಗೆಸೆದೆ--ಅದನಿಂದು ದಾರಿಗರು 
ಎತ್ತಿ ಮುಡಿಯುತಲಿಹರು ! ನಿನ್ನ ದ್ರೇಷಾಗ್ಲಿಯಲಿ 
ಬಾಡಿದಾ ಹೂವುಗಳು ಒಲವಿನಲಿ ಅರಳಿಹುವು! 
ಇದುವೆ ಬಾಳಿನ ಹುಚ್ಚು - ಇದಕೆ ಮದ್ದೇ ಇಲ್ಲ! 
ಅದಕಾಗಿಯೇ ಇಂದು ಮರೆಯುತಿಹೆ ಅದನೆಲ್ಲ! 


ನಿಜಬುದ್ಧ 


ಹಿಂದೊಮ್ಮೆ ಬುದ್ಧ ತನ್ನೊಲನ ಶಿಷ್ಯನ ಕೂಡ 
ಮಾತನಾಡುತಲಿರಲು ಸೃಸ್ಟಿಸ್ಸಿತಿಲಯ ನಿಷಯ, 
ಅನಂದ ಪ್ರಶ್ನಿಸಿದ “ ಗುರುದೇವ, ಹೃದಯದಲಿ 
ತೊಡಕುತಿಜೆ-ಸಂದೇಹೆ-ಕೇಳುವೊಡೆ- ಹೇಳುನೆನು! ” 
ಬುದ್ಧ ದೇವನು ಆಗ ಚಂದ್ರಮನ ಎಳೆನಗುವ 

ನಕ್ಳು ಸೇಳಿದನಿಂತು-“ ಆನಂದ, ಅಂತಹುದು 
ಸಂದೇಹವೇನಿಹುದು ?- ಮನವ ಮುರಿವಂತಹುದು! 
ಅರಿತಿದ್ದರದಕಾನು ಉತ್ತರವ ಹೇಳುವೆನು? 

" ಗುರುದೇವ! ಜೀವನದಿ ಎಲ್ಲರೊಡನಾಡುತಲಿ 
ಕಾನುಕ್ರೋಧದ ಕ್ರೂರ ಅಲೆಗಳಪ್ಪಳಿಸಿದರು 
ಕಲ್ಬಂಡೆಯಂತಿರುವ ಯೋಗವೇ ಮೇಲಹುಡೊ ? 


೧೦ 


ಮೇಣ್‌, ಜಗಕೆ ದೂರಾಗಿ ಜ್ಞಾನನಡೆವುದು ಮೇಲೊ?” 


" ಆನಂದ, ಸಂಜೀಹ ತಿಳುಹಿದುದೆ ಮೇಲಾಯ್ತು | 
ನಾನು ಜಗವನೆ ಕೊರೆದು ದೂರ ಕಾಡನು ಸೇರಿ 
ಬುದ್ಧನಾದುದು ನಿನಗೆ ಅರಿತಿಹುದು ಎನಗಲ್ಲಿ, 
ಕಾನನದಿ ಮಾಯೆಗಳು ಬಂಥನಗಳಿರಲಿಲ್ಲ! 
ರಾಹುಲ ಯಶೋಧರರ ಮಾಯೆಯನು ಒಡೆಯಲಿಕೆ 
ಕಾಡಿಗೋಡಿದೆ ನಾನು! --ಅದು ಹಿರಿಮೆಯೇನಲ್ಲ ! 
ಪತ್ನಿ ಪುತ್ರರರ ಕೂಡ ನಿಂತು ತನ್ನನು ಗೆಲುವ 
ಯೋಗನೇ ಮೇಲಹುದು! ಬುದ್ಧನಾದರು ಮತ್ತೆ 
ಅರಿತುದನು ಬಿತ್ತಲಿಕೆ ಜನತೆಯೇನೆಲನೆನುಗೆ ! 
ಜನತೆಯೊಡಲಲಿ ಹುಟ್ಟಿ, ಜನತೆ ಮಡಿಲಲಿ ಬೆಳೆದು, 


೪೪ 


೧೫ 


೨೦ 


ಜನತೆಯೆಡೆಯೇ ಉಳಿದು, ಜನತೆಯಡಿ ಮುಂದೊಯ್ತ 
ಜ್ಞಾನ ಶರ್ಮೀಿಯು ಬುದ್ದ! ವಂದೆ ಬರುವವನವನು'! 
ಹಗಲು ಹುಟ್ಟುವ ಮುನ್ನ ಅರುಣನಿಣುಕುವ ಹಾಗೆ ೨೫ 
ಮುಂದೆ ಜನಿಸುವ ಅವನ ಆಗಮನ ಸೂಚಿಸಲು 

ನಾಬಂದೆ ! ಆನಂದ--ಈಗ ನಿನಗರಿವಾಯ್ಕೆ? 

ಜಗದ ನಿಜವನು ಅರಿತ ನಿಜಬುದ್ಧ ಬರುತಿಹನು! 

ಜಗವ ನಿಜದಲಿ ನಡೆಸ ಆನಂದ ನನಗಿಲ್ಲ.--- 


ಆತನಿಗೆ ಮಾಸಲದು!'' ಆನಂದ ನಡುವಿನಲಿ ೩೦ 
ಬಾಯಿಟ್ಟು ಪ್ರಶ್ನಿಸಿದೆ “ ಗುರುದೇವ, ಆತನನು 


ವರ್ಣಿಪಿರ?--ಎಂತಿರುವ ಆ ಬುದ್ಧ- ನಿಜಬುದ್ಧ? 

ಜಗದ ನಡೆನುಡಿಜೆರೆತ್ತ ಜಗದ ಸತ್ಯವನರಿತ 

ಜಗದ ಕೂಸಾಬುದ್ಧ ಎಲ್ಲಿ ಜನಿಸಿಹನವನು?'' 

ಬುದ್ದ ನಸುನಕ್ಕಿಂತು ಪೇಳಿದನು ಉತ್ತರವ ೩೨1 
“ ನಡುವಿಂದ ಮೊಳಕಾಲವರೆಗಿಳಿವ ಬಿಳಿವಸ್ತ್ರ 

ತನ್ನ ಕೈಯಿಂ ತಾನೆ ನೂತುನೇದುದು ಖಾದಿ! 

ಮೇಲ್ಲೊದಿಕೆ ಮತ್ತೊಂದು -. ಬಿಳಿಯ ಖಾದಿಯ ಚೌಕ 
ನಿಶ್ವದಿಗ್ವಿ ಜಯಕ್ಕೆ ಹೊರಟ ಸನ್ಯಾಸಿಯವ, 

ಕ್ಸೆಯಲ್ಲಿ ದಂಡನಿದೆ-- ಮುಖಬತ್ತಿ ಬಾಡಿಹುದು ೪೦ 
ಯೌವನದ ತೇಜವಿದೆ-ಬ್ರಹ್ಮಚರ್ಯದ ತೇಜ! 

ಮಡದಿಯನು ಮಾತೆಯೊಲು ಕಾಣವವನಾ ತೇಜ! 
ಹೃದಯದಲಿ ಹಿರಿಕೆಚ್ಚು--ಸ್ವಾತಂತ್ರ್ಯದಾ ಕಿಚ್ಚು 

ಅದೊ ಆತ ಬರುತಲಿಹ ಈ ಎಡೆಗೆ ನೋಡಲ್ಲಿ 

ಭಾರತಿಯ ಹಿರಿಯಮಗ-ಕೆರಿಯಮಕ್ಕಳು ನೋಡು ೪೫ 


೪೫% 


ಎನಿತು ಜನ ದಂಡಾಗಿ ಹಿಂದೆ ಸಾಗುತಲಿಹರು-- 
ಬುದ್ಧನನ [-ನಿಜಬುದ್ಧ ! ನಾನವನ ಜನ್ಮವನು 
ಸೂಚಿಸಲು ಬಂದಿದ್ದ ಮುಂಜಾನೆ! - ಆನಂದ!” 
--ಅಷ್ಟರಲೆ ಕನಸೊಡೆದು ಎಚ್ಚೆತ್ತು ನೋಡಿದೆನು 
ಸೆರೆಮನೆಯ ಹೊರಬದಿಗೆ ಕಾವಲಿನ ಪೋಲೀಸ 
ನಡೆದ ಬೂಟ್ಲಿನ ಸದ್ದು ರಾತ್ರಿಯಾ ಸಡುಮೌನ 
ಭೇದಿಸುತ ಬರುತಿತ್ತು-ಸುಂದರ ದಿಗಂತದಲಿ 
ನಕ್ಷತ್ರನೂರ್ಲಕ್ಷ ಸ್ವಾತಂತ್ರ್ಯಸಿರಿಯಲ್ಲಿ 
ನಕ್ಳುನಲಿಯುತಲಿರಲು, ಸೆಗೆಮನೆಯ ಒಳಬದಿಯ 
ಗಾಳಿ ಸುಂಯ್ಲುಡುತಿತ್ತು! ಕಂಗಳಲಿ ನೀರೂರಿ 
ಗೋಡೆಯಲಿ ಮಸಿಯಿಂದ ನಾಬರೆದ ಚಿತ್ರದೆಡೆ 
ಕಣ್ತಿರುನಿ ಕೈಮುಗಿದೆ ಗಾಂಧಿಗೆ ಮಹಾತ್ಮನಿಗೆ! 
ಹ ನಿಜಬುದ್ಧ ! ಭಾರತಿಯ ಹಿರಿಮಗ-ನಮಗೆಲ್ಲ 
ಆತ್ಮ ಸ್ವಾತಂತ್ರ ವನು ಸಾಧಿಸುವ ಮಂತ್ರವನು 


೫೦ 


೫೫ 


ಬೋಧಿಸಿದ ನಿಜಗುರುವೆ !--ನಿನಗೆ ಚೆರಜಯಮಕ್ಕೆ |!” ೬೦ 


೪೬ 


ಬಾಡದ ಹೂವು 


ಅರಳುತಿಹ ಮೊಗ್ಗೊಂದು ಅರಳದೆಯೆ ಉರುಳಿದುದು 
ಕಣ್ಣೀರನಿಡುತಿಹಳು ಹಡೆದ ತಾಯಿ 

ಕಾಲನಾಟವೊ ಇಲ್ಲ ಕರುಬು ಕೂರಸಿ ಕೃತಿಯೊ 
ಎಳಹೂವಿನಾತ್ಮನನು ಅಳಿಸಿದುದು ಇಂತು? 


ಸುತ್ತ ಮುತ್ತಿಹ ಕ್ರೌರ್ಯಕಾನನದ ದಟ್ಟಿ ದಲಿ 
ಶತ್ರುಗಳು ಮೆಟ್ಟುತಿರಲದನು ಕೆಳಗೆ 

ಎತ್ತಿಮೇಲಕೆ ಮೊಗವ ಸುತ್ತ ಕಂಪನು ಬೀರಿ 
ಜಗವ ತಣಿಯಿಸುವಾಸೆ ತುಂಬಿಬಂದಿರಲು 


ಕೆತ್ತಿ ಮೇಲೆತ್ತಿತ್ತು. ಮೊಗ್ಗು ಅರಳುತಲಿತ್ತು, 
ಹಗ್ಗಿನಲಿ ಸುತ್ತೆಲ್ಲ ನೋಡುತಿತ್ತು. ೧೦ 
ಎನಿತೆನಿತೊ ದುಗುಡಗಳ ನಡುವೆ ಸುಖವನು ತರುವೆ 
ಜಗಕೆ ಶಾಂತಿಯನೀನೆ ಎಂದು ಕುಣಿದಿತ್ತು. 


ಮೃದುತೆ ದಳಗಳು ತೆರೆದು ಹೃದಯದಲಿ ಹುದುಗಿರುವ 
ಸೌಂದರ್ಯ ಕಂಪುಗಳ ರಾಸಿ ತೋರಿ 

ಕಿಲಕಿಲನೆ ನಗುನಗುತ ವಿಶ್ವಕಾನಂದವನು 
ಒಯ್ಯಲಿಕೆ ಪವನನಿಗೆ ವೀಳ್ಯ ಕೊಡುತಿಹುವು. 


ಮನಸಿನಲಿ ಮೂಡಿದ್ದ ಕನಸ ನನಸಾಗಿಸಲು 
ಅನುದಿನವು ಯತ್ನಿ ಸಿರೆ--ಮೃತ್ಯುಬಂತು | 

ಕನಸು ಕನಲಿಯೆಹೋಯ್ತು, ನನಸು ನಲುಗಿಯೆ ಹೋಯ್ತು 
ಕಲಕಿಹೋಯಿತು ಶಾಂತಕೊಳದ ಪನ್ನೀರು ! ೨೦ 


ಅಪ 


ಅಸ್ಟರಲೆ ಬಂಡೆರಗಿ ಮೃತ್ಯು ಮುತ್ತಿತು ಅದನು 
ಸೊಕ್ಳಿನಲಿ ಕೊಂಡೊಯ್ದು ಹಿಸುಕಿ ಏಂಡೆ 

ಉಪವನದ ಬಳ್ಳಿಗಳು ಕೊರಗಿನಲಿ ದೂಡಿದುವು 
ಕರುಣೆಯಿಲ್ಲವೆ ಅದಕೆ? ಅಂದನಿಧಿಯಾಳು ! 


ಸ ಎನ್ಮೊಡಕೆ ಒಡನಾಡಿ ಕುಣಿದಾಡಿ ಕೆಲೆದಾಡಿ 
ಹರಸಿದುದು ಹೊನಲಾಗಿ ಹೊಸತು ಕಂಪು 

ನಿನಗೇನನೆಸಗಿತದು? ಎಳೆಯ ಕಂದನನಿಂತು 
ಮಸಣಕೊಯ್ದುದು ನಿನಗೆ ತರವಹುದೆ ನಿಧಿಯೆ?” 


ಅನನಿಗಾಗಳುತಿರುವೆ ! ಎನ್ನಾತ್ಮದಾನಂದ 

ಮಡಿದವರ ಮುಡಿ ಖೊಡಕೆ ಜಡನಾಯಿತು! ೩೦ 
ವಿಶ್ವವನು ಕುಣಿಸಿದ್ದ ವಿಶ್ವಪ್ರೇಮಿಯು ಆತ 

ಎನ್ನೆದೆಯ ಚೆಳಕೆಂದು ನಂದಿಕನನೊಡನೆ! 


ಅವನ ನುಡಿ ಮೊಳಗಿತ್ತು ನೋಡದಲಿ. ವಿಂಂಚಿತ್ತು 
ಮುಗುದೆಯರ ಮುಗುಳಿನಲಿ. ಕಾಡು ನಾಡು 

ಅವನ ನಾಣಿಯ ಗೀತ ಕೇಳಿ ಕುಣಿಯುತಲಿತ್ತು 
ಇಂಡೆಲ್ಲ ಮೌನದಲಿ ಮರುಗುತಿನೆ ಅವಗೆ! 


ನೋಡಲ್ಲಿ ಬಾಲರನಿ ಕೆಂಪುಕಾನಿಯನುಟ್ಟು 
ಸಂನ್ಯಾಸಕೊಂಡಿಹನು, ಅವನ ಹೃದಯ 

ರಕ್ತ ಕುದಿಯುತಲಿಹುದು. ಸತ್ತ ತನ್ನಾತ್ಮಸ್ರಿಯ 
ಪುತ್ರನೆಂದವನ ಮುಖ ಮಂಜು ಮುಸುಕೆಹುದು!೪ಂ 


೪೮ 


ಕೊಳಲಿನೊಳದಸಿಯಿಲ್ಲ. ಬರಿಕೊಳವೆಯಾಗಿಹುದು ! 
ಅಳಲಿನಲಿ ಅದರುಸಿರು ಉಡುಗಿಹೋಯ್ತು ! 

ತನಗುಸಿರ ಕೂಡಿಸುತ ಆತ್ಮದಾನಂದವನು 
ಹೊರಜೆಲ್ಲ ಕವಿಗಾಗಿ ಕೊರಗಿ ಕಾದಿಹುದು. 


“ ವಿಶ್ವ ಬಹುವಿಸ್ತಾರ, ಆದರೆನಗೆಡೆಯಲ್ಲ! 
ಆರಿಗೊರೆಯಲಿ ಎನ್ನ ಎಡೆಯ ದುಗುಡ? 

ನೋವಿನಲಿ ಕುಲುಮೆಯಲಿ ಬೇಯುತಿಜೆ ಎನ್ನೆಜೆಯು 
ಬಂಜೆಯಾದೆಕೆ ಮತ್ತಿ” ಎನ್ನುತಿದೆ ನಾಡು. 


" ಆತನಿರ್ದಾಗವನ ಮಾತುಗಳ ಮಾಧುರ್ಯ 
ಪೂತಗೊಳಿಸುತಲಿತ್ತು ವಿಶ್ವದೆದೆಯ. ೫೦ 
ಆತನಿಲ್ಲದೆ ಇಂದು ವಿಶ್ವ ತಬ್ಬಲಿಯಾಯ್ತು 
ಆರೆಡೆಗೆ ಸಾಗುವುದೊ ಅಳಲ ತೋಡಲಿಕೆ? 


ಜನಿಸಿದುದು ಬಡತನದಿ ಜೆಳೆದ ಬಲುಕಷ್ಟದಲಿ 
ಬೇಡಲಿಲ್ಲವು ಅವನು ಭಾಗ್ಯಗಳನು ! 

ಇದ್ದುದಷ್ಟೇ ಸಾಕು ಇಷ್ಟಾರ್ಥ ಸಲ್ಲಿಸಲು 
ಹೆಚ್ಚೇಕೆ ಬಯಸುವುದು ಎಂದು ಬೆಳೆದವನು ! 


ರೂಪ ಬಹಳೇನಿಲ್ಲ. ಕುರುಳುಕೂದಲು ಇಲ್ಲ! 
ಜಿಲ್ಲಾಟಿ ನಗುವಾಟ ಬಹಳವಿಲ್ಲ ! 

ತೊಟ್ಟಿಲಲಿ ಮೌನದಲಿ ಕಣ್ಮುಚ್ಚಿ ಮಲಗಿರಲು 
ಹೃದಯದಲಿ ಹುದುಗುತಲಿ ಬೆಳಗುತಿದ್ದಾತ್ಮ ೬೦ 


೪೯ 


ಆಗಸದ ತಾರೆಯೊಲು ಪ್ರಭೆಯ ಬೀರುತಲಿತ್ತು. 
ಬೇರಾವ ಹೊರರೂಪ ಕಾಂತಿ ಇಲ್ಲ! 

ಉಳಿದ ಕೂಸುಗಳಂತೆ ಒರಲಾಟ ಚೀರಾಟ 
ಕೋರುತಿರಲಿಲ್ಲವನು. ಹಿರಿಯ ವೇದಾಂತಿ! 


( ಮಂಕುಮಡ್ಡಿಯು ಅವನು ' ಎಂದೆಲ್ಲ ಅನ್ನುವರು 
ಆದರದ ನುಡಿಯವನಿಗರಿವೆ ಇಲ್ಲ 

ದೂಡಿದ್ದರಾತನನು ಮಡೆಯನೆಂಡೊಂಡಿಡೆಗೆ 
ಅದುವೆ ಆತನಿಗಾಯ್ತು ಸಗ್ಗದರಮನೆಯು! 


ಜಗಕಾತ ಏಕಾಕಿ! ಕಣಸಿನಲಿ ಬಲುಮಂದಿ 
ಕೆಳೆಯರನು ವಿಶ್ವಗಳ ಕೂಡಿಸುತಲಿ ೭೦ 
ಕುಣಿಸುತಲಿ ಕುಣಿಯುತಲಿ ಕಲಿತು ಬಾಳಿನ ಗೀತ 
ಹೃದಯದಲೆ ಹಾಡುವನು ಹಿಗ್ಗಿ ಹೊಸತಾಗಿ! 


ಒಮ್ಮೊಮ್ಮೆ ಜಿಳಗಿನಲಿ ಮೋಡ ಮುಸುಕಿದ ಮಲೆಯ 
ಮೇಲ್ಮುಸುಕ ನೋಡುತಲಿ ಮೈಮರೆಯುತ 

ಮನಸಿನಲಿ ಬಲುಬಗೆಯ ಸೌಂದರ್ಯ ಸೃಷ್ಟಿಸುತ 
ಹೊಸಜಗವ ಸೇರುವನು ಕುಣಿಯುವನು ಅಲ್ಲಿ! 


ಪ್ರಕೃತಿ ಮಾತೆಯ ತೊಡೆಯ ಮೇಲೆ ಮಲಗಿದ ಕಂದ 
ಎಡೆಹಾಲನೀಂಟದನು ತೊರೆಗಳಿಂದ 

ಉಣಿಸೆಲ್ಲ ಸೃಷ್ಟಿಸೊಗ ಉಡಿಗೆ ಸೃಷ್ಟಿಯು ನೇಯ್ದ 
ಸೌಂದರ್ಯ ಶೃಂಗಾರ ಬಾನ್ಮುಗಿಲಿನುಡುಪು ! ೮೦ 


೫೦ 


ಇಂತೆ ಬೆಳೆದವನವನು ಪ್ರಕೃತಿಮಾತೆಯ ಮಡಿಲ 
ಮಣಿಯಾಗಿ, ಜಗಕೆಲ್ಲ ಮೌನಿಯಾಗಿ. 

ಅರಿಯಲಾರದೆ ಅವನ ಅರಿನಿನಾಳವ ಜಗವು 
ನಿಷದಜೇವನು ಬಿತ್ತಿ ಬೆಳೆಯಿಸಿತು ದಿನವು. 


ಬೆಳೆದಂತೆ ಬೆಳೆದಿತ್ತು ವಿಶ್ವಬಿತ್ತಿದ ಜೀವು 
ನೋವು ಬಂದವನಾತ್ಮ ಮುತ್ತಿ ಕುಕ್ಕಿ 

ಕಾವರಾರಿಲ್ಲೆಂದು ಕಾಡಿತವನಾತ್ಮವನು 
ಕಾಡುಪಾಲಾಗಿಸುವೆ ಹೂವನಿದನೆಂದು. 


ಆದರೂ ಹೃದಯದಲಿ ಜೆಳಗುತಿದ್ದಿತು ಜೆಳಕು. 

ನೋವೆಲ್ಲ ಕಾವೆಂದು ಕಾವನೆಂದು ೯೦ 
ಬರಮಾಡಿ ಬರಸೆಳೆದು ಅಪ್ಪಿ ಕೊಂಡನು ಅದನು 

ನೋವೆ ಆತನ ಜೀವಗೆಳತಿಯಂತಾಯ್ತು! 


ಬೇರೇನು ಇರಲಿಲ್ಲ. ಭಂಗಾರವಿರಲಿಲ್ಲ. 
ಬಡತನವೆ ಅವನೊಡವೆ-ಅದುವೆ ಎಲ್ಲ! 

ಇರ್ದುದವನಿಗೆ ಒಂದೆ, ವಿಶ್ವವನೆ ಪ್ರೇಮಿಸುವ 
ವಿಸ್ತಾರ ಹೃದಯದಲಿ ಕರುಣೆ ತುಂಬಿತ್ತು. 


ವಿಶ್ವವನ್ನಾವರಿಸಿ ತುಳಿಯುತಿಹ ಕತ್ತಲೆಯ 
ತೊಲಗಿಸುತ ಜಗಕೆಲ್ಲ ಬೆಳಕನಿತ್ತು 
ಜೀವಜೀವಕೆ ಪ್ರೇಮಬಳ್ಳಿ ಯನು ಹಬ್ಬಿಸುತ 
ಶಾಂತಿಯನು ಹರಹುವೆನು ಎಂಬ ಬಯಕೆಯಲಿ ೧೦೦ 


೫೧ 


ಹೊರಹೊರಟ ತನ್ನೆಲ್ಲ ಸುಖವ ತ್ಯಜಿಸುತಲಾತ 
ಬಲಿಕೊಟ್ಟ ತನ್ನಾತ್ಮ ಜಗದ ಸುಖಕೆ 

ಮಾನವನ ಮೇಲ್ಮೆಗಾಗೆಲ್ಲವನು ವರ್ಜಿಸಿದ 
ತನಗಾಗಿ ತಾನಿಲ್ಲ ಉಳಿದರಿಗೆ ಎನುತ! 


ಕತ್ತಿಮಸೆದರು ಕೆಲರು. ಕುತ್ತಿಗೆಗೆ ನೇಣೆಸೆದು 
ಕೊಚ್ಚಲಿಕೆ ಬಂದವರು ಮತ್ತೆ ಕೆಲರು! 

ಎತ್ತೆತ್ತ ನೋಡಿದರು ಆರಿಗಾಗನನೆಲ್ಲ 
ಬಲಿಯಿತ್ತನೋ ಅವರೆ ಬಂದು ಬಡಿಯುವರು ! 


ಪ್ರಗತಿಯೊಳಗಡಿಯಿಟ್ಟ ಮಾನವನ ಜೀವನವು, 
ಬೆಂಕೆಯಲಿ ಮಾಯುತಲಿ ಹೊರಗೆ ಬಂದು 

ಎಚ್ಚತ್ತ ಕಾಂತಿಯಲಿ ಕೆರಣವನು ಹೊರಚೆಲ್ಲಿ 
ರನಿಯನೇ ನಾಚಿಸುತ ಜಗವ ಬೆಳಗಿಪುದು. 


ಅಂತೆ ಅವನಿರವಾಯ್ತು. ಎದುರಾಳಿಗಳನೆಲ್ಲ 
ಎದುರಿಸಿದ. ಎದೆತುಂಬ ವಿಶ್ವಪ್ರೇಮ ! 

ಬಲವರಿಮ್ಮಡಿಸಿತ್ತು, ಒಲವಿನಲಿ ಗೆದ್ದನವ 
ಎಲ್ಲರನು ತಣಿಯಿಸಿದ ಪ್ರೇಮ ವರ್ಷದಲಿ! 


ಎಡರುಗಳು ಎನಿತೆನಿತೊ ಅಲೆಮೇಲೆ ಅಲೆಯಂತೆ 
ಮರುಳು ಮಾಡಲಿಕೆಂದು ಮುತ್ತುತಿರಲು 
ಒತ್ತರಿಸಿ ಅವುಗಳನು ಕಾವ್ಯವನು ಮೇಲೆತ್ತಿ 
ಕನ್ನಡಕೆ ಜೀವವನು ತುಂಬಿ ನಿಲ್ಲಿಸಿದ ! ೧೨೦ 


೫.೨ 


ಮುಸುಕುತಿಹ ಮಂಜನ ಮರ್ದಿಸುತೆ ಮೇಲೇರಿ 
ಜಗಕೆಲ್ಲ ಜವ್ವನವ ಹಂಚುಕಿರುವ 

ರನಿಯಂತೆ ಅವನಾಗಿ ಬಂದ ಮುಳ್ಳಂಟಗಳ 
ಮುರಿದೆಸೆದು ಕ್ಷಣಪೊಂದು ಕ್ಷಣದಿ ಮುಂಬಂದ ! 


ಅಂಥ ಎನ್ನೊಡಲಮಣಿ ಇಂದು ಇಲ್ಲದೆ ಹೋದ 
ಬಂಜೆಯಾದೆನೆ ಅವನ ಹೆತ್ತ ನಾನು? 

ಅಂತಹರ ಮತ್ತೊಮ್ಮೆ ಹಡೆಯುನೆನೆ ಪಡೆಯುನೆನೆ? 
ನಿರ್ಭಾಗ್ಯೆ ! ಕೊರಗೆನ್ನ ಕರುಳಕೊರೆಯುತಿದೆ ! 


ಸಂಜೆಯಾಗಸದಲ್ಲಿ ರಂಜಿಸುತ ಚಣಕಾಲ 
ಜಗಕೆಲ್ಲ ಸಿಂಗರದ ಊಟವಿಕ್ಕಿ ೧೩೦ 
ಕುಣಿಕುಣಿದು ಆನಂದದೆಲರ ಹೊರಕಳುಹುತಲಿ 
ವಿಶ್ವವೆಲ್ಲನ ಕಂಪಿನಲ್ಲಿ ಮುಳುಗಿಸಿದ 


`ಹೊಳೆವ ಮಲಿಗೆ ಮೋಡ ಮರುಚಣನೆ ಕತ್ತಲಲಿ 
ಮುಗಿಲಿನಲಿ ಮಾಯವಾಗುವ ತೆರದಲಿ 

ನಾಡನೆಲ್ಲವ ತನ್ನ ಪುಂಗಿಯಾ ಗುಂಗಿನಲಿ 
ಮೈಮರೆಸಿ ಕುಣಿಸಿದವ ಮರೆಯಾದನಿಂದು! 


ಸೋದರಿಯರೆನಿತಿಹರು, ಆದರದಲೆನ್ನೊಡಲ 
ಬಾಥೆಯನು ತಗ್ಗಿಸಲು ಆಸರೇನು? 

ಕಲ್ಲುಡ್ಡಗಳು ಕೂಡ ಕೊರಗಿನಲಿ ಮೆರುಗುತಲಿ 
ಮೌನದಲಿ ಮುದುಡಿಹುವು. ಮಾಳ್ಕುಡೇನಿನ್ನು? ೧೪೦ 


೫೩ 


ನುಡಿಗಳಲಿ ಎನ್ನಳಲ ಪೇಳೆಲೆಂತೋ ಅರಿಯೆ 
ಒಡಲ ಕಡಲಿನ ಮೊರೆತ ತಡೆಯಲಾರೆ. 
ಉಕ್ಕುಕ್ಕಿ ಮೇಲೇರಿ ಬಿಕ್ಕುತಿದೆ ಕೊರಗಿನಲೆ 
ಶೂಡುಕಿಜಿ ಮೇಲೆಸೆದ ಕೊರೆನೊರೆಯ ಪರಿಸೆ |? 


ಕನ್ನಡದ ನಾಡಿಂತು ಕೊರಗಿ ಸೊರಗುತಲಿಹುದು 
ಕಳೆದ ತನ್ನಯ ಎಳೆಯ ಕೂಸಿಗಾಗಿ 

ಮೇಲ್ಮುಸುಕು ಬಿದ್ದಿಹುದು ಮುಖವ ಮರೆಮಾಡಿಹುದು. 
ಕಣ್ಣೀರು ತೊಟ್ಟ ಕ್ಕಿ ಕಾವೇರಿಯಾಗೆ ! 


« ಒಂದಿರುಳು ಒಂದುದಿನ ಜೀವನದ ಮಿತಿಯಾಯ್ತು 
ಫ್ರೇಮದಲೆ ಅದನೆಲ್ಲ ಕಳೆಡೆವಾವು ೧೫೦ 

ಮುಂಡೆ ಪಯಣನ ಬೆಳೆಸಿ ಇಂಜಿನ್ನ ಮರೆತಿರುವೆ 
ಎದೆಯಿಂದು ಮಿದಿಮಿದಿದು ಕುದಿಯುತಿದೆ ರಕ್ತ! 


ನೀನು ಆಡಿದ ಆಟ, ನೀನು ಮಾಡಿದ ಮಾಟ 
ನೀನು ನಕ್ಟಾ ನಗೆಯು ಮರುಳುಗೊಳಸಿ 

ಬಳಿಗೆ ಸೆಳೆಯಿತು ಎನ್ನ! ನಿನ್ನ ಆಲಿಂಗನದಿ 
ಭ್ರಾಂತಿಗೊಳಿಸಿತು ಎನ್ಸ ಮೈಮರೆತೆ ನಾನು! 


ವಿಶ್ವಪ್ರೇಮದ ಹೂವ ಮುಡಿಸುತೆನ್ನಯ ಜಡೆಗೆ, 
ಕಂಗಳಿಗೆ ತಾರೆಗಳ ಚೆಳಕರಿತ್ತೆ. 

ಸತ್ಯ ಸೌಂದರ್ಯಕಳ ಜರತಾರಿ ಉಡಿಗೆಗಳ 
ನಿತ್ಯತೆಯ ಯೌವನದ ಬಾಸಿಂಗನಿತ್ತೆ. ೧೬೦ 


೫೪ 


ನೀಣೆಯಿಂಚರನೆನ್ನ ನುಡಿಯ ಬಾಳುನೆಯಾಯ್ತು 
ಮೋಡಗಳ ಹೊನ್ನಂಜೆ ವಾಹನವಿರೆ 

ಮನಸೆಳೆವ ಮುಗುದೆಯರ ಮುಗುಳುನಗೆ ದೃಷ್ಟಿಯೆನೆ 
ಉಪವನನದ ಹೊಸ ಕಂಪೆ ಎನ್ನ ಉಸಿರಾಯ್ತು. 


ನೋಡದಲಿ, ಮಿಂಚಿನಲಿ, ಕಾಡಿನಲಿ, ನಾಡಿನಲಿ 
ತೊರೆಗಳಲಿ, ಕೆರೆಗಳಲಿ, ತೆಂಗು ಕಂಗು 

ತರುಗಳಲಿ, ಬಳ್ಳಿಯಲ್ಲಿ, ಮೃಗಗಳಲಿ ಖಗಗಳಲಿ 
ಪ್ರೇಮವನು ಕಂಡೆನ್ನ ಮಡಿಲ ತುಂಬಿಸಿದೆ. 


ಎಳಹೆಕೆಯದಲಿ ಹೂವು ಮೊಗೆಮೊಗೆದು ಹೊರಜೆಲ್ಲಿ 
ಹಾಯಾಗಿ ಕಂಪನ್ಮು ಹರಡುವಂತೆ ೧೭೦ 

ನಿನ್ನಾತ್ಮ ಪ್ರೇಮವನು ಮೊಗೆಮೊಗೆದು ಹರಹಿತ್ತು 
ಜಗಕೆಲ್ಲ ಸಂದೇಶ ಪ್ರೇಮತಂದಿತ್ತು. 


ಅಂದು ಹಿಂದಿನ ಅರಿವು, ಮುಂದಕೇನಿಹುದೆಂಬ 
ಚಿಂತೆ ಬರಲಿಲ್ಲಿನಗೆ-ಅಂಜಿ ಸುಖವು! 

ಇಂದು ಪ್ರೇಮಾಶ್ರುಗಳ ಜ್ವಾಲೆ ತಗ್ಗಿಪರಿಲ್ಲ 
ಹರಿಯುತಿದೆ ಎನ್ನೊ ಲವು ಕೇಳ್ತವರೆ ಇಲ್ಲ! 


ಎನಗೆಲ್ಲ ತುಂಬಿಸಿದೆ. ಪುಷ್ಪಗಳ ರಸವನ್ನು 
ಹೀರಿ ಹೆರರಿಗೆ ಹೊತ್ತು, ಜೀವ ತಿತ್ರು 

ಜೇನು ಮರೆಯಾಗುವೊಲು ಮರೆಯಾದೆ ಜಗದಿಂದ 
ಮತ್ತಾರು ಉಳಿದಿಹರು ನಿನ್ನ ಸರಿಸಮರು?'' ೧೮೦ 


೫೫ 


ಇಂತು ಎಡೆಯೊಡೆನಂತೆ ಕಾವ್ಯಕನ್ಸಿಕೆ ಕುಳಿತು 
ಕಳೆದ ನಲ್ಲನಿಗಾಗಿ ಅಳುತಲಿಹಳು. 

ಗಿಡಗಳಲಿ ನಡುನಡುವೆ ಸುಳಿಯುತಿಹ ಮೆಲ್ಲೆಲರು 
ಮಾರ್ದನಿಯ ಕೊಡುತಲಿದೆ-ಸುಂಯ್ಲುಡುತಲಿಹುದು! 


«« ಸುಖದುಃಖ ಬೆಂಬತ್ತಿ ಬೆಳಕು ಕತ್ತಲೆಯಂತೆ 
ಬಾಳನೆಲ್ಲವ ಮುಸುಕಿ ಹಿಸುಕುತಿಹುವು. 
ಸುಖ ಮೂಡುವುದರಲ್ಲೆ ದುಃಖ ದೂಡುವುದದನು 
ಜೀವ ಬರಿ ಸೆಣಸಾಟ ಸುಖದುಃಖಗಳಿಗೆ ! 


ನಾಲ್ಕು ದಿನಗಳ ಜೀವ. ಒಂದುಚಣ ಸುಖನಾದ 
ಮರುಚಣನೆ ತಂತಿಯದು ಚೂರುಚೂರು! ೧೯೦ 

ಕರ್ಕಶದ ದನಿಹೊರಟು ಕವಿಗಳನು ಕಿನಿಚುನುದು 
ತಾಳುವುದೆ ಬಾಳುವುದು ಎಂದರಿತನವನು! 


ಎಮ್ಮೊಳಗೆ ಬಲುಜ್ಞಾನಿ, ಮೌನದಲಿ ಮಾತಿನಲಿ 
ಮಾಧುರ್ಯಮುತ್ತುಗಳ ಬಿತ್ತಿಬಿತ್ತಿ 

ಎದೆಯೊಳಗೆ ಆನಂದಸುಗ್ಗಿ ಯಾಗಿಸುಕಿರ್ದ 
ಉಳುವರಿಲ್ಲದೆ ಇಂದು ನೆಲವು ಬರಡಾಯ್ತು !'' 


ಕಾವ್ಯಸೋದರರಿಂತು ಕೊರಗುತಿಹರವಗಾಗಿ 
“ ಹೋದನೇ ಹಕ್ಕೆಯೊಲು ಹಾಡಿದಾತ ! 
ವಿಶ್ವಕೆಲ್ಲವ ಪ್ರೇಮ *ಕಲಿಸಿದವನೇ ವಿಷಮ 
ಜ್ವಾಲೆಯಲಿ ಬಿದ್ದಿಂದು ಬೂದಿಯಾಗಿಹನೆ ೪) ೨೦೦ 


೫೬ 


ಜೀವದಿಂದಿರ್ವವನ « ಹುಚ್ಚ! ಹುರುಳಿಲ್ಲದವ!' 
ಎಂದೆಲ್ಲ ಹೆಳಿದಿರ್ದರವನ ಜನರು 

ಹಾಡಲೆತ್ತಿದ ಕೊರಳ ನುಡಿಯನೇಣಲಿ ಬಿಗಿದು 
ಕೊಲೆಮಾಡೆ ಯತ್ನಿಸಿದವರನ ಜತೆಯವರು! 


ಉಸಿರು ಹೊರಡಲು ಎಡೆಯವನಿನಿತಾದರೂ ಬಿಡದೆ 
ಬಯಕೆಯನು ಬಸಿರಿನಲೆ ಬಡಿದು ಕೊಂದು 

ಸಾವ ದವಡೆಗೆನೂಕಿ “ ಕೃತಕಾರ್ಯ » ರಾಗುತಲಿ 
ತಲೆದೂಗಿ ಹಿಗ್ಗಿದರು ಒಡಲ ಕಿಚ್ಚನಲಿ! 


ಇಂದವನ ನುಡಿಯಡಗಿ ಉಸಿರು ನಿದ್ರಿಸುತಿರಲು 
ಹೂಮಾಲೆ ತರುತಿಹರೆ. ಶವದ ಬಳಿಗೆ ೨೧೦ 

ಹಾವಹೆಡೆ ತೋರುತಲಿ ಸಾವ್ರಿನಲಿ ದೂಡಿದರು 
ಹೀನತೆಯ ದಾನವರು ! ಮಾನವಕೆ ಅವರು? 


ಅನನು ಹಾಡಿದ ಹಾಡು ಅರಿಯದೆಯೆ ಕುಹೆಕದಲಿ 
ಕೂಗನೆಬ್ಬಸಿ ಕಿರಿಚಿ ಕರುಳ ಕೊಯ್ದು 

---ಫಿಲ್ಲಲಿಕು ನೆರಳಿಲ್ಲ !-ಇರವಿಗೇ ಬರಬಂತು!-- 
ಸಾವನಪ್ಪುವವರೆಗು ಬಿಡಲೆ ಇಲ್ಲವರು ! 


ಇಂದವನ ಒಲುಮೆಯಲಿ ಬಲುಮೆ ಕಾಣುತಲಿಹರು 
ಅಂದು ಮುಚ್ಚಿದ ಮಂಜು ಮಾಯವಾಗಿ 
ನಂಜುಹೃದಯವು ಇಂದು ನಲ್ಮೆನನಿಲಾಗಿಹುದು 
ಕಣ್ಣೀರು ಕರೆಯುತಲಿ ಬರುತಲಿಹರವರು! ೨೨೦: 


೫೩೭ 


ಸುಖದುಃಖ ಬಿಸಿಲುಮಳೆ ಕೈಗೆ ಕೈ ಕೂಡಿಸುತ 
ವಿಶ್ವನನು ಮುಚ್ಚೆರಲು ಆತಮಾತ್ರ 

`ಬಾಳಬಾನಲಿ ಮೂಡಿ ಹೊಳೆಯುತಿಹ ಕಾಮುಧನು 
ಕಂಡು ಅನಂದದಲಿ ಕುಣಿದು ನಲಿದಿರ್ದ 


ಬಾಳಿನಿಂದೇನನೂ ಬಯಸಲಿಲ್ಲವು ಆತ 
ಬಂದುದಿಲ್ಲವ ಬಳಿಗೆ ಕರೆದ ಮಾತ್ರ! 

ಸುಖದಸಿರಿ ದುಃಖದರಿ ಎಲ್ಲ ಸಮವಾಗಿತ್ತು 
ಪ್ರೇಮವನು ಬೆಳಗಿಸುವ ಸಾಲುದೀಪಗಳು ! 


x ಷಿ ತಃ 
ಸತ್ತನೆಂದೆನಬೇಡಿ. ಸತ್ತಿಲ್ಲ. ಬದುಕಿರುವ. 
ಸತ್ತನೆನ್ನುನ ಸೊಲ್ಲು ಜೇಡ! ಜೀಡ! ೨೩೦ 


ಸಾವಿನಲು ಜೀವವಿದೆ ! ಎಜೀವಡೊಳೆಗಿಲ್ಲದುದು 
ಸಾನಿನಲಿ ಜೀವಿಸಿದೆ! ಕಣ್ಣೀರ ನಿಲಿಸಿ! 


ಹೂವು ಬಾಡಿದರದರ ಕಂಪು ಬಾಡುವುದೇನು? 
ಗೀತಮುಗಿದರೆ ಅದರ ಇಂಪು ಹೋಯ್ತೆ ? 

ಕತ್ತುರಿಯು ಇಲ್ಲದಿರೆ ಗಂಧ ಇಲ್ಲಜೆಹೋಯ್ತೆ 
ಹೊರದೇಹ ಸಾಗಿದೊಡೆ ಚಿರ ಆತ್ಮಕಳಿನೆ? 


ಸತ್ತಿಲ್ಲ! ಸತ್ತಿಲ್ಲ! ಚಂದನವು ಉರಿಯುತಲಿ 
ಬೆಂಕಿಹೊಗೆಕಾವುಗಳ ರೂಸನಾಂತು 

ವಿಶ್ವಸೇವೆಯನೆಸಗಿ ಉಳಿಯುವೊಲು ಉಳಿದಿಹನು 
ಸಾನನನ ಜೀನನನು ಒಯ್ಯಲೆಂತಹುದು? ೨೪೦ 


೫೮ 


ಸಾವು ಜೀವದ ನಾಡಿ. ಜೀವ ಸಾವಿನ ಮೋಡಿ. 
ಮೂಡಿಹುದು ಮೂಡಲಲಿ ರವಿಯ ಬೆಳೆಕು! 
ಸಂಜೆಸಾವಲಿ ಮುಳುಗಿ ಸಾವಿನಿಂ ಹೊರಬಿದ್ದು 
ಜೀವ ಹಂಚುತೆಲಿರುನ-- ಉದಯರವಿ ನೋಡಿ! 


ಜೀವನದಮೇಲಿರುವ ಮಾಯೆ ಸಾವಿನದಿತ್ತು 
ಹರಿಯಿತದು ಇಂದೀಗ ಮುಸುಕು ಸರಿದು 

ಜೀನಕಾಂತಿಯು ಪೆರ್ಚಿ ಇಮ್ಮಡಿಸಿ ಮುಮ್ಮಡಿಸಿ 
ವಿಶ್ವವನು ಬೆಳಗಿಸಿದೆ-- ಸತ್ತಿಹನೆ ಅವನು? 


ಬಾಳುತಿಹ ಬಾಳಿನಲಿ ಮೋಡೆದಲಿ ನೀರಾಗಿ 

ನೀರಿನಲಿ ಹನಿಯಾಗಿ, ಹನಿಯಲಣುವು! ೨೫೦ 
ನಾಳನಾಳದಲವನ ಬಾಳಗೀತವು ಮಿಡಿದು 

ಹಾಡಿನಲಿ ಇಂಪಾಗಿ ಜೀವಿಸಿಹನವನು! 


ಹೂವಿನಲಿ ಮಧುವಾಗಿ, ಹಕ್ಕಿಯಲಿ ಹಾಡಾಗಿ 
ಮುಗುದೆಯರ ಮನಸಿನಲಿ ಮುಗುಳು ಆಗಿ, 

ಮಗುವಿನೆಳನಗುವಾಗಿ, ಬೆಳಕಕಿರಣಗಳಾಗಿ 
ಪವನನಲಿ ತಂಪಾಗಿ ಉಳಿದಿರುವನವನು. 


ಮೊಗ್ಗಾಗಿ ಉರುಳಿದುದು ಶಾರೆಯಾಗರಳಿಹುದು 
ಜಗಕೆ ಬೀರುತಲಿಹುದು ವಿಶ್ವಪ್ರೇಮ. 
ಹಾಯಾಗಿ ಹರಡಿರಲು ಹಾಳ್ಬಿಲ್ಲಿದಾನಂದ 
ತಾರೆ ಕುಣಿಯುತಲಿಹುದುಹೃದಯಾಂತರಾಳ!೨೬೦ 


೫೯ 


'ಕನಿಯಾತ ಮಡಿದನೆಂದೆಲ್ಲ ಮರುಗುವುದೇಕೆ? 
ಮನಸಿನಲಿ ಮೂಡಿರಲು ಅವನ ನೆನಪು 

ಎಂದು ಬಾಡದ ಹೂವು ಆತ ನುಡಿಸಿದ ಗೀತ! 
ಶನಿಗೆ ಮರಣದ ಸೋಂಕೆ? ಚಿರಜೀವಿಯಾತ! ೨೬೪ 








೧೯೪೪ರಲ್ಲಿ ನಿಶ್ವನಿದ್ಯಾನಿಲಯೆದಿಂದ ಬಿ.ಎಂ, ಶ್ರೀಯನರ ರಜತೋತ್ಸವ 
ಸ್ವರ್ಣಪದಕ ಪಡೆದುದು, 


ಮೈಸೂರು ಪಿಂಟಿಂಗ್‌ ಮುತು ಪಬಿ ಹಿಂಗ್‌ ಹೌಸ್‌, ಮೈಸೂರು 
೪ ೨ ಆ ಬಾ 3 “1 


